ಪ್ರಾಚೀನ 
ಹೆಗುರುತು 





ಆಶಿಶ್‌ ರಾಯಚೂರು 


ಉಚಿತವಾದ ಹಂಚಿಕೆಗಾಗಿ ಮಾತ್ರ 

ಮುದ್ರಣ ಮತ್ತು ಹಂಚಿಕ: ಆಲ್‌ ಪೀಪಲ್ಸ್‌ ಚರ್ಚ್‌ ಮತ್ತು ವರ್ಡ್‌ ಔಟ್‌ ರೀಚ್‌, ಬೆಂಗಳೂರು 
ಪ್ರಥಮ ಪ್ರತಿ: ಡಿಜಿಟಿಲ್‌ ಬಿಡುಗಡೆ ಮೇ 2021 

ಕನ್ನಡಕ್ಕೆ ಭಾಷಪಾಂತರಿಸಿದವರು: ರವಿಕುಮಾರ್‌ ಎಂ. 

ಮುಖಪುಟಿ ಮತ್ತು ವರ್ಣವಿನ್ಯಾಸ:ಕರುಣಾಜಿರೋಮ್‌, ಬೈಫ್ಯೈಯ್ಸ್‌ ಡಿಸೈನ್ಸ್‌ 


Contact information: 

All Peoples Church& World Outreach, 
#319,2" Floor, 7" Main, HRBR Layout, 

2" Block, Kalyan Nagar, Bangalore 560043 
Karnataka INDIA 


Phone: +91-80-25452617 
Email: bookrequest@apcwo.org 
Website: apcwo.org 


Unless otherwise indicated, all Scripture quotations are taken from the Holy Bible, New king 
lames Version. Copyright @1982 by Thomas Nelson, inc., Used by permission. All right 
reserved. 

Scriptures marked as “(MSG)” are taken from THE MESSAGE: The Bible in Contemporary 
Language copyright 2002 by Eugene H. Peterson. 

Scripture marker as” (GNB)” are taken from the GNB-Second Edition ©1992 by American 
Bible Society Used by permission. 


ಉಚಿತ ವಿತರಣೆಗಾಗಿ 

ಈ ಪುಸ್ತಕದ ಉಚಿತ ವಿತರಣೆಯು ಆಲ್‌ ಪೀಪಲ್ಸ್‌ ಸಭೆಯ ಸಭಿಕರು, ಪಾಲುಗಾರರ ಹಣಕಾಸಿನ 
ನೆರವಿನ ಮೂಲಕ ಸಾಧ್ಯವಾಗಿದೆ. ಇಂತಹ ಉಚಿತ ಪುಸ್ತಕ ಪ್ರಕಾಶನದ ಮೂಲಕ ನೀವು ಸಮೃದ್ಧಿ 
ಹೊಂದಿದ್ದರೆ ಆಲ್‌ ಪೀಪಲ್ಸ್‌ ಸಭೆಯ ಪ್ರಕಾಶನಗಳ ಉಚಿತ ವಿತರಣೆ ಮತ್ತು ಮುದ್ರಣಗಳಿಗೆ 
ಹಣಕಾಸಿನ ಸಹಾಯ ನೀಡುವಂತೆ ನಿಮ್ಮನ್ನು ಆಹ್ಮಾನಿಸುತ್ತೇವೆ. ವಂದನೆಗಳು! 


ಮೇಲಿಂಗ್‌ ಪಟ್ಟೆ ಉಚಿತ ಹೆಚ್ಚುವರಿ ಪುಸಕಗಳಿಗಾಗಿ 

ಹೊಸ ಪುಸ್ತಕಗಳು ಮುದ್ರಣವಾದಾಗ ಅವುಗಳನ್ನು ಪಡೆದುಕೊಳ್ಳಲು ದಯವಿಟ್ಟು ನಿಮ್ಮ ಸರಿಯಾದ 
ಅಂಚ ವಿಳಾಸ ಮತ್ತು ಯಾವ ಭಾಷೆಗಳಲ್ಲಿ ಪುಸ್ತಕಗಳು ಬೇಕೆಂಬುದನ್ನು ನಮ್ಮೊಂದಿಗೆ 
ಹಂಚಿಕೊಳ್ಳಿರಿ. ನಾವು ನಿಮ್ಮ ಸಭೆಯಲ್ಲಿ ಸತ್ಯವೇದ ಅಧ್ಯಯನ ಗುಂಪು, ಸತ್ಯವೇದ ಶಾಲೆ, ಸೆಮಿನಾರ್‌ 
ಮುಂತಾದವುಗಳಿಗಾಗಿ ಹೆಚ್ಚಿನ ಪುಸ್ತಕಗಳನ್ನು ಕಳುಹಿಸಲು ನಾವು ಸಂತೋಷವುಳ್ಳವರಾಗಿದ್ದೇವೆ. 
ನಿಮಗೆ ಎಷ್ಟು ಪುಸ್ತಕಗಳು ಬೇಕೆಂಬುದನ್ನು ನಮಗೆ ತಿಳಿಸಿರಿ. ನಾವು ಅವುಗಳನ್ನು ನಿಮಗೆ 
ಕಳುಹಿಸುತ್ತೇವೆ. 


(Kannada Book - Ancient landmarks) 


ಪ್ರಾಾಜೀನ ಹೆಗುರುತು 


ಯೆಹೋವನು ಹೀಗೆ ನುಡಿಯುತ್ತಾನೆ- ದಾರಿಗಳು ಕೊಡುವ ಸ್ಥಳದಲ್ಲಿ ನಿಂತುಕೊಂಡು ನೋಡಿ 
ಪುರಾತನ ಮಾರ್ಗಗಳು ಯಾವವು, ಆ ಸನ್ಮಾರ್ಗವು ಎಲ್ಲಿ ಎಂದು ವಿಚಾರಿಸಿ ಅದರಲ್ಲೇ ನಡೆಯಿರಿ 
ಇದರಿಂದ ನಿಮ್ಮ ಆತ್ಮಗಳಿಗೆ ವಿಶ್ರಾಂತಿ ಸಿಕ್ಕುವುದು. 
ಯೆರೆಮಿಯ 6:16 


= Oe nN 


ಪರಿವಿಡಿ 


ನಮ್ಮ ಸುತ್ತಲಿನ ಪ್ರಪಂಚವು ಬದಲಾಗುತ್ತಿದೆ............. ರ 1 
ಕೈಸ್ತ ಪ್ರಪಂಚದ ಅಡ್ಡಲಾಗಿ ಬದಲಾವಣೆ ಗಾಳಿಗಳು ಬೀಸುತ್ತಿವೆ............. ರಾರಾ 4 
ಪಾಟಳನ ಹೆಗುರುತುಗಳು ಯಾವುವು ವಸ 6 
SUN BNSC SUE 11 
WEDS ಸ್ಮಳಕ್ಕಾಗಿ ಪಾಚೇನ ಹೆಗ್ಗುರುತುಗಳು ರತನ 17 


PIGS. STO) OO SE EN 25 


ಪ್ರಾಚೀನ ಹೆಗ್ಗುರುತು 


1. ನಮ್ಮ ಸುತ್ತಲಿನ ಪ್ರಪಂಚವು ಬದಲಾಗುತ್ತಿದೆ 


“ಪ್ರಾಚೀನ ಮಾರ್ಗಗಳು” ನನ್ನ ಹೃದಯದಲ್ಲಿ ಕೆಲವು ಸಮಯದಿಂದ ಸಾಗಿಸುತ್ತಿರುವ 
ಸಂದೇಶವಾಗಿದೆ. ಅದನ್ನು ನಾನು ಈಗ ಈ ಪುಸಕದ ಮೂಲಕ ವಬಿಮ್ಮೊಂದಿಗೆ 
ಹಂಚಿಕೊಳ್ಳುತ್ತಿದ್ದೇನೆ. ನಾನು ಬಿಟ್ಟು ಹೊರಡುವ ಸ್ಥಳದಿಂದ ಓಟಿವನ್ನು ಮುಂದುವರೆಸುವ 
ಮುಂದಿನ ಪೀಳಿಗೆಗೆ ಕಿರುಗೋಲಿನ ಮೇಲೆ ಹಾದು ಹೋಗುವಾಗ ನಾನು ಪ್ರಸಂಗಿಸುವ 
ಕೊನೆಯ ಸಂದೇಶಗಳಲ್ಲಿ ಒಂದು ಬಗೆಯಲ್ಲಿ ನಾನು ಪ್ರಸಂಗಿಸುವ ಸಂದೇಶ 
ಇದಾಗಿರಬಹುದು. ಈ ಸಂದೇಶವು ಪ್ರಾಥಮಿಕವಾಗಿ ಬೆಂಗಳೂರಿನಂತಹ ಸರ್ಪ್ವರಾಷ್ಟ 
ಪ್ರೇಮಿಯ ನಗರದ ಸಭೆ ಉದ್ದೇಶಿಸುತ್ತದೆ ಮತ್ತು ಭಾರತದ ಸಣ್ಣ ಪಟ್ಟಣಗಳು ಮತ್ತು 
ಹಳ್ಳಿಗಳಲ್ಲಿನ ಓದುಗರಿಗೆ ತಕ್ಷಣವೇ ಅನ್ನಯವಾಗದಿರಬಹುದು. 


ನಾವು ಜೀವಿಸುವ ರೀತಿಯಲ್ಲಿ ಬದಲಾವಣೆಗಳು 


ವಯಸ್ಮರುಗಳಾದ ನಾವು (25+ನಲ್ಲಿರುವವರು) ಮತ್ತು ಸಹಸ್ರ ತಲೆ ಮಾರಿನವರು (1984 ಮತ್ತು 
2001 ನಡುವೆ ಜನಿಸಿದವರು) ಇವರುಗಳ ನಡುವೆ ನಾವು ಒಂದು ಹೋಲಿಕೆ ಮಾಡಿದರೆ ನಾವು 
ಬೆಳೆಯುತ್ತಿರುವ ಪ್ರಪಂ೦ಚಗಳಲ್ಲಿ ಅನೇಕ ವ್ಯತ್ಯಾಸಕರವಾದ ಸಂಗತಿಗಳ ಪಟ್ಟಿ 
ಮಾಡಬಹುದು: 


© ವಾವು ಒಂದು ಕಪ್ಪು ಬಿಳುಪು ಬಿಳಿಬಣ್ಣದ ed) ಮತ್ತು ದೂರದರ್ಶನ DOW ಒಂದು 
ಚಾನಲ್‌ ಹೊಂದಿದ್ದೇವು. ಸಹಸ್ರ ವರ್ಷಗಳು Bro, ಎನ್‌.ಬಿ.ಸಿ, 00.63.00), ಸ್ಕಾರ್‌ 
ವರ್ಲ್ಡ್‌ ಮುಂತಾದವುಗಳಿಂದ ಬೆಳೆಯುತ್ತಿದೆ. ಸಹಸ್ರ ವರ್ಷಗಳು ಮಾಧ್ಯಮದಲ್ಲಿ 
ಪ್ರಗತಿ ಹೊಂದುತವೆ. 


© ನಾವುಗಳು ಅಂಬಾಸಿಡೋರ್ಸ್‌, ಪ್ರೀಮಿಯರ್‌ ಪದ್ಮಿಬಿಸ್‌, ಮಾರುತಿಸ್‌, ಟಾಟಾ, 
ಬಿರ್ಲಾ ಮುಂತಾದವುಗಳೊಡನೆ ಬೆಳೆದವು. ಅವರುಗಳು ಹೊಂಡಾಸ್‌, ಟಿಯೋಟಾಸ್‌, 
ಬಿ.ಎಮ್‌.ಡಬ್ಬ್ಲ್ಯೂ, ಮೈಕ್ರೋಸಾಪ್ಟ್‌, ಐ.ಬಿ.ಎಂ, ಗೂಗಲ್‌ ಮುಂತಾದವುಗಳೊಡನೆ 
ಬೆಳೆಯುತ್ತಿದ್ದಾರೆ. 


© ವಾವುಗಳು Bad, wD, ಬಜಾಜ್‌ ಮತ್ತು ಪಾಂಟಾದೊಡನೆ ಬೆಳೆದವು. ಅವರು ಕೋಕ್‌, 
ಡಯಟ್‌ BOT ಮತ್ತು ಪೆಪ್ಬಿಯೊಡನೆ ಬೆಳೆಯುತ್ತಿದ್ದಾರೆ. 


© ಸ್ಥಳೀಯ “ಊಟಿ ತಯಾರಿದೆ" ಎಂಬ ಕಾಮತ್‌ ರೆಸ್ಟೋರೆಂಟ್‌ನಲ್ಲಿ ಕಾಫಿ 
ಕುಡಿದಿದ್ದೇವು. ಅವರು ಕೆಫೆ ಕಾಪಿಡೇ ಹೊಂದಿದ್ದಾದೆ. 


© ನಾವು ಮನೆಯಲ್ಲಿ ಒಂದು ಡಯಲ್‌ ಪೋನ್‌ ಹೊಂದಿದ್ದರೆ ಅದು ದೊಡ್ಡ 
ವಿಷಯಬಾಗಿತ್ತು. 
ನೆರೆಯವರ ಪೋನ್‌ ಕರೆಗಳನ್ನು ಮಾಡಲು ಕೆಲವು ಬಾರಿ ಭೇಟಿ ಮಾಡುತ್ತಿದ್ದರು. 
ಅವರು ಪಿ.ಡಿ.ಎಗಳು, ಎಸ್‌.ಎಂ.ಎಸ್‌ ಮುಂತಾದವುಗಳೊಡನೆ ಬೆಳೆಯುತ್ತಿದ್ದಾರೆ. 


Desa ಹೆಗ್ಗುರುತು 


ಅವರಲ್ಲಿ ಅನೇಕರು ಎಂದಿಗೂ ಪೋನ್‌ ಅನ್ನು ಡಯಲ್‌ ಮಾಡಿಲ್ಲ ಮತ್ತು ಎಂದಿಗೂ 
ಮಾಡುವುದಿಲ್ಲ! 


© ವಾನು ಕಾಲೇಜ್‌ಗೆ ಹೋಗುವವರೆಗೂ ಕಂಪ್ಯೂಟಿರ್ನ ಮೇಲೆ ಕೆಲಸ ಮಾಡಿಲ್ಲ ಮತ್ತು 
ನಾನು 20ವರ್ಷದವನಾಗಿದ್ದಾಗ ತುಂಬಾ ಕಷ್ಟದೊಡನೆ ಮೊದಲ ಪವರಾಯಿಂಟ್‌ 
ಪ್ರಸ್ತುತಿ ಮಾಡಿದೆನು. ಇಂದು ನನ್ನ ಹತ್ತು ವರ್ಷದ ಮಗನಾದ ಜೋಸುವಾ ಪವರ್‌ 
ಪಾಯಿಂಟ್‌ನಲ್ಲಿ ಆನಿಮೇಟೆಡ್‌ ಪ್ರಸ್ತುತಿಗಳನ್ನು ಅವನ ಎಂಪಿ 4ಗೆ ಸಂಗೀತವನ್ನು 
ಡೌನ್ಲೋಡ್‌ ಮಾಡುತ್ತಾನೆ, ಗೂಗಲ್‌ ಹುಡುಕಾಟಿಗಳ, ವಿಕಿಪೀಡಿಯಾದಲ್ಲಿ 
ಸಂಶೋಧನೆ ಮಾಡುತ್ತಾನೆ. ಮತ್ತು ನನ್ನ ಏಳು ವರ್ಷದ ಮಗಳಾದ ರೂತಳು ತು೦ಬಾ 
ಹಿ೦ದುಳಿದಿಲ್ಲ ಅವಳ ಸಹೋದರನಿಂದ ಕಲಿಯುತ್ತಿದ್ದಾಳೆ! 


© ನಾವು ಆಟವಾಡುವಾಗ, ನಮ್ಮ ರಸ್ತೆಗಳ ಮೇಲಿನ ಮಕ್ಕಳುಗಳು ನಮ್ಮ 
ಸ್ನೇಹಿತರಾಗಿದ್ದರು. ಇಂದಿನ ಹದಿಹರೆಯದವರು ತ್ವರಿ೪ ಸಂದೇಶ ಕಳುಹಿಸುವವಿಕೆ, 
ಬ್ಲಾಗ್‌ಗಳು, ಆನ್‌ಲೈನ್‌ ಸಮುದಾಯಗಳಾದ ಆರ್ಕುಟ್‌, ಮೈಸ್ಪೇಸ್‌, ಫೇಸ್‌ಬುಕ್‌ ಮತ್ತು 
ಇತ್ತ ಸಾಮಾಜಿಕ ನೆಟ್‌ವರ್ಕಿಂಗ್‌ ALINYOD ಸಂಪರ್ಕ ಹೊಂದಿದ ಜಾಗತಿಕ 
ಸಮುದಾಯದಲ್ಲಿ ವಾಸಿಸುತ್ತಿದ್ದಾರೆ. 


ನಾವು ಇರುವಂತಹ ಈ ಪ್ರಪಂಚದಲ್ಲಿ ನಮ್ಮ ಹದಿಹರೆಯದವರು ಮತ್ತು 
ಮಕ್ಕಳುಬೆಳೆಯುತ್ತಿರುವುದು- ನಾವು ಬೆಳೆದಂತಹ ಪ್ರಪಂಚದಿಂದ ಬಹಳ ವಿಬಿನ್ನಪಾಗಿದೆ. 


ಹದಿಹರೆಯದವರು ಮತ್ತು ಮಕ್ಕಳು ಸ್ಥಳೀಯರು ಇದ್ದಂತೆ - ಅವರು ಬೆಳೆದಿದ್ದಾರೆ ಅಥವಾ 
ಈ ಹೊಸ ಪ್ರಪಂಚದಲ್ಲಿ ಬೆಳೆಯುತ್ತಿದ್ದಾರೆ! ನಾವು ಈ ಹೊಸ ಪ್ರಪಂಚದ ವಲಸಿಗರು 
ಆಗಿದ್ದೇವೆ! 


ನಮ್ಮ ನಗರದಲ್ಲಿ ಬದಲಾವಣೆ 


ವೇತನಗಳು 


ಹಿಂದೇ, ಐದುವರೆ ವರ್ಷಗಳ ತೀವ್ರ ಅಧ್ಯಯನದ ನಂತರ ಮತ್ತು ಇನ್ನೂ ಕೆಲವು ವರ್ಷಗಳ 
ಪ್ರಾ ವೀಕ್ಯತೆಯಿಂದ ಒಬ್ಬ ಮೈದ್ಯನು ಪ್ರಾರಂಭದ ವೇತನವನ್ನು 3,000 ರೂಗಳನ್ನು 
ಗಳಿಸಿದರು. ಇಂದು, ಕಾಲೇಜು ತೊರೆದವರು ಒಂದು ಕಾಲ್‌ ಸೆಂಟಿರ್ನಲ್ಲಿ ಕೆಲಸ ಮಾಡಿ 
ಸುಮಾರು 15,000 ರೂಪಾಯಿ ಗಳಿಸುತಿದ್ದಾದೆ! 


ಸೂಷರ್‌ ಮಾರ್ಕೆಟ್‌ಗಳಿಂ೦ದ ಶಾಪಿಂಗ್‌ ಮಾಲ್‌ಗಳಿಗೆ 


ನಾವು ಬೆಳೆಯುತ್ತಿರುವಾಗ, ನಮ್ಮ ಶಾಪಿಂಗ್‌ ಅನ್ನು ಸಾಮಾನ್ಯವಾಗಿ ಸ್ಥಳೀಯ ಸೂಪರ್‌ 
ಮಾರ್ಕಿಟ್‌ಗಳು ಅಥವಾ ಶಾಪಿಂಗ್‌ ಕಾಂಷೆಕ್‌ಸ್‌ನಲ್ಲಿ ಮಾಡಿದ್ದೇವು, ಅದರ ಬಗ್ಗೆ ಹೆಚ್ಚು 
ಮಾತನಾಡಲು ಸಾಧ್ಯವಾಗಲಿಲ್ಲ. ಹವಾನಿಯಂತ್ರಕ, ಎಲಿವೇಟಿರ್‌ ಅಥವಾ ಎಸ್ಮಲೇಟರ್‌ 
ಇರಲಿಲ್ಲ. ಇಂದು ನಮ್ಮ ನಗವು ಹವಾ-ನಿಯಂತ್ರಕಗಳು, ಬಹುಮಹಡಿ ಶಾಪಿಂಗ್‌ 
ಮಾಲ್‌ಗಳು ಅಂತರಾಷ್ಟೀಯ ಸಿದ್ದವಾಗಿ ದೊರೆಯುವ *WYsOTNW ಲಭ್ಯವಿದೆ. ಇವುಗಳ 
ಜೊತೆಗೆ ಜೀವನ ಶೈಲಿಯಲ್ಲಿ ಜೀವಿತದ ಮೇಲಿನ ದೃಷ್ಟಿಕೋನ ಮುಂತಾದವುಗಳಲ್ಲಿ 
ಅಸಂಖ್ಯಾತ ಬದಲಾವಣೆ ನೋಡುತ್ತೇವೆ. 


ಪ್ರಾಚೀನ ಹೆಗ್ಗುರುತು 


ವಿಶ್ವ ದೃಷ್ಟಿಕೋನದಲ್ಲಿ ಬದಲಾವಣೆಗಳು: ಆಧುನಿಕತಾವಾದ ಮತ್ತು 
ನಂತರದ ಆಧುನಿಕತಾವಾದ 


ಕಳೆದ 40 ವರ್ಷಗಳಲ್ಲಿ ಇತ್ತೀಚಿನ ದಶಕದಲ್ಲಿ ಜಾಗತಿಕವಾಗಿ ಅಥವಾ ವಿಶ್ವ ದೃಷ್ಟಿಕೋನವು 
ಸ್ಥಿರವಾಗಿ ಬದಲಾಗುತ್ತಿದೆ ಅಥವಾ "ಆಧುನಿಕ'ದಿಂದ "ಆಧುನಿಕೋತ್ತರ' ಚಿ೦ತನೆಗೆ ಬದಲಾಗಿದೆ 
DOD ಸಮಾಜ DOA, AO ಹೇಳುತ್ತಾರೆ. ನಮ್ಮಲ್ಲಿ ಹೆಚ್ಚಿನವರು ಆಧುನಿಕ ಪ್ರಪಂಚದಲ್ಲಿ 
ಬೆಳೆದಿದ್ದೇವೆ. ನಮ್ಮ ಹದಿಹರೆಯದವರು ಮತ್ತು ಮಕ್ಕಳು “ಆಧುನಿಕೋತ್ತರ” 

WB, ದೃಷ್ಟಿಕೋನದಲ್ಲಿ ಬೆಳೆಯುತ್ತಿದ್ದಾರೆ. 


ಆಧುನಿಕತಾವಾದ 


ಆಧುನಿಕತಾವಾದವು ಜ್ಞಾನೋದಯದೊಡನೆ ಪ್ರಾರಂಭಗೊಂಡಿದೆ. ವೈಜ್ಞಾನಿಕ ವಿಧಾನವು 
ರೂಢಿಯಾಗಿತ್ತು. ವಿಜ್ಞಾನ ಮತ್ತು ಬೌದ್ದಿಕ ಸಮಗ್ರತೆ ಮೂಲಕ ಪ್ರಪಂಚದ 
ತೊಂದರೆಗಳೆಲ್ಲವು ಬಗೆಹರಿಸಲ್ಪಡುತ್ತವೆ ಎಂದು ಅರ್ಥಗೊಂಡಿತ್ತು. ಸತ್ಯ 
ವಸ್ತುನಿಷ್ಟವಾಗಿತ್ತು. ಸತ್ಯವು ಸ್ವಯಂ - ಸ್ಪಷ್ಟವಾಗಿತ್ತು. ವಿಷಯಗಳು ಕಪ್ಪು ಮತ್ತು ಬಿಳಿ 
ಬಲಣದ್ಗ್ಮಾಗಿದ್ದವು. ಆಧನಿತಾವಾದದ ತೊಂದರೆಯೆಂದರೆ ವ್ಯಕ್ತಿತ್ವ ಮತ್ತು ಸ್ವಕೇಂದ್ರೀಯತೆ. 


ಆಧುನಿಕೋತ್ತರತೆ 


AWTS ಮತ್ತು ಕಾರಣವಲ್ಲದ್ದ ರೂಢಿಯಾಗಿದೆ. “ಯಾವುದೇ ಸಂಗತಿಗಳಿಲ್ಲ, 
ವ್ಯಾಖ್ಯಾನಗಳು ಮಾತ್ರ" (ಫೆಡಿಕ್‌ ನೀತ್ಸೆ) ನೈತಿಕತೆ ಒಂದು ಸಾಪೇಕ್ಷ ಬಿಷಯ ನೀವು ಬದುಕಲು 
ಬಯಸುವ ನಿಮ್ಮ ಸ್ವಂತ ನೈತಿಕ ಮಾನದಂಡಗಳನ್ನು ನೀವು ರೂಪಿಸಿ ಕೊಳ್ಳುತ್ತೀರಿ. ನೀವು 
ವ್ಯಕ್ತಪಡಿಸಲು ಸ್ವತಂತ್ರರು ಮತ್ತು ನೀವು ತಪ್ಪು ಎಂದು ಯಾರೂ ಹೇಳಲು ಸಾಧ್ಯವಿಲ್ಲ. 
ಮೈಯಕಿಕ ಅನುಭವವು ಪ್ರಾಯೋಗಿಕ ಸಾಕ ಮತ್ತು BAIA, ಸತ್ಯದ ಶಕ್ತಿಯನ್ನು 
ಅತಿಕ್ರಮಿಸುತ್ತದೆ. ಸತ್ಯವು ರಾಜಿಮಾಡಿಕೊಂಡಿದ್ದರೂ ಸಹನೆ ಸಹಿಷ್ಠತೆಯಾಗಿದೆ. ದೇವರು 
ಯಾರಾಗಬೇಕೆಂಬುದಾಗಿ ನೀವು ಅಂದುಕೊಂಡತ್ತಿರುತ್ತಾನೆ. ನಮ್ಮ ಹದಿಹರೆಯದವರು 
ಮತ್ತು ಮಕ್ಕಳು ಒಂದು ಸವಾಲುಳ್ಳ ಪ್ರಪಂಚದಲ್ಲಿ ಬೆಳೆಯುತ್ತಿದ್ದಾರೆ. ನಂಬಿಕೆಗಳು, 
ಮೌಲ್ಯಗಳು ಮತ್ತು ಜೀವನ ಶೈಲಿ; ಜೀವನದ ಪ್ರಮುಖ ವಿಷಯಗಳಿಗೂ ಸಹ ಆಯ್ಕೆ 
ಮಾಡಲು ಅವರಿಗೆ ಅನೇಕ ಆಯ್ಕೆಗಳು ಅವರಿಗೆ ಪ್ರಸ್ಲುತಗೊಂಡಿವೆ. 


ನಮ್ಮ ವಿಶ್ವದ ಹದಿಹರೆಯದವರು ಮತ್ತು ಮಕ್ಕಳು ಬೆಳೆಯುತ್ತಿರುವ ಪ್ರಪಂಚವು ನಾವು ಈಗ 
ಇರುವ ಜಗತ್ತಿನಲ್ಲಿ ನಾವು ಬೆಳೆದ ಪ್ರಪಂಚಕ್ಕಿಂತ ಬಹಳ ಭಿನ್ನವಾಗಿದೆ. ಹದಿಹರೆಯದವರು 
ಮತ್ತು ಮಕ್ಕಳು ಸ್ಥಳೀಯರು ಅವರು ಬೆಳೆದರು ಮತ್ತು ಈ ಹೊಸ ಜಗತ್ತಿನಲ್ಲಿ 
ಬೆಳೆಯುತ್ತಿದ್ದಾರೆ! ನಾವು ಈ BOS ಜಗತ್ತಿನಲ್ಲಿ ವಲಸಿಗರು ಆಗಿದ್ದೇವೆ 


ಪ್ರಾಚೀನ ಹೆಗ್ಗುರುತು 


2. ಕೈಸ್ತ ಪ್ರಪ೦ಚದ ಅಡ್ಡಲಾಗಿ ಬದಲಾವಣೆ ಗಾಳಿಗಳು ಬೀಸುತ್ತಿವೆ 


ನಾವು ಸಬೆ ಮಾಡುವ ರೀತಿಯಲ್ಲಿ ಬದಲಾವಣೆಗಳು 


ನಾವು ಕೈಸ್ಸ ಪ್ರಪಂಚದಲ್ಲಿ ಹಲವಾರು ಬದಲಾವಣೆಗಳನ್ನು ನೋಡಿದ್ದೇವೆ. ಉದಾಹರಣೆಗೆ, 
ನಾವು ಸಭೆಗಳ ಕೂಟಿದಿಂದ ವರ್ಣರಂಜಿತ ಗಾಜಿನಲ್ಲಿ, ಗುಡಿಗೋಪುರದ ಕಟ್ಟಿಡಗಳಿಂದ 
ಹವಾ-ನಿಯಂತಿತ ಸಂಭಾಗಣಗಳಿಗೆ, ಸಮಾವೇಶ ಕೇಂದ್ರಗಳು ಮುಂತಾದವುಗಳೆಡೆಗೆ ನಾವು 
ಹೋಗಿದ್ದೇವೆ. ನಾವು ಹಾಡುವಂತಹ ಹಾಡುಗಳಲ್ಲಿ, ನಾವು ಸ್ತುತಿ ಗೀತೆಗಳಿಂದ ಕೋರಸ್‌ 
(ಸುವ್ವಿಗಳಿಗೆ, ಮತ್ತು ಆರಾಧನೆಯ ಸಮಕಾಲೀನ ಸ್ತುತಿ ಸ್ತೋತ್ರ ಮತ್ತು ಆರಾಧನೆಯ 
ಹಾಡುಗಳಿಗೆ ಪರಿವರ್ತನೆಗೊಂಡಿದ್ದೇವೆ. ನಾವುಗಳು ಸ್ತುತಿಗೀತೆ ಪುಸ್ತಕಗಳಿಂದ ಪಲ್ಲವಿಗಳ 
ಹಾಳೆಗಳಿಗೂ ನೆತ್ತಿಯ ಮೇಲ್ಲಡೆಯ ಪ್ರೊಜೆಕ್ಟರ್‌ ನಿಂದ ದೊಡ್ಡ ಪರದೆಯ ಮೇಲೆ ಎಲ್ಬಿಡಿ 
ಪೊಜೆಕ್ಟರ,ಳಿಗೆ ಬದಲಾವಣೆ ಹೊಂದಿದ್ದೇವೆ. ಕೂಟಿಗಳಲ್ಲಿನ ಪ್ರಸ್ತುತಿಯು ನಾಟಿಕಗಳು/ 
ಸ್ಮಿಟ್‌ಗಳು/ ಸಂಗೀತಗಳಿಂದ ಈಗ ವೀಡಿಯೋಗಳು ಮತ್ತು ಕಿರುಚಿತಗಳಿಗೆ 
ಪರಿವರ್ತನೆಯಾಗಿವೆ. 


ಪ್ರಸಂಗಿಸಲ್ಪಟ್ಟ ಸಂದೇಶದಲ್ಲಿ ಬದಲಾವಣೆಗಳು 


ಸಕಾರಾತ್ಮಕ ಭಾಗದಲ್ಲಿ, ನಾವು ದೇವರ ವಾಕ್ಯದ ತಿಳುವಳಿಕೆಯಲ್ಲಿ ಹೆಚ್ಚಳವನ್ನು 
ನೋಡಿದ್ದೇವೆ. 1400 ರಲ್ಲಿ ಮಾರ್ಟಿನ್‌ ಲೂಥರ್ಲ್ನೊಡನೆ ಸುಧಾರಣೆಯಿಂದ 
ಪ್ರಾರಂಭಗೊಂಡು ವಿಶೇಷವಾಗಿ ಕಳೆದ 50 ವರ್ಷಗಳಲ್ಲಿ ನಾವು ಬಹಳ ದೂರ ಬಂದಿದ್ದೇವೆ. 
ದೇವರ ವಾಕ್ಯವನ್ನು ಜೀವಿತದ ಎಲ್ಲಾ ನಡೆಗಳಿಗೂ ಅನ್ವಯಿಸುವಂತೆ ಮಾಡಲಾಗಿದೆ. 
ಆದಾಗ್ಯೂ ಪ್ರಪಂಚದಾದ್ಯಂತ ಪ್ರವಚನ ಪೀಠದಲ್ಲಿ ಅನೇಕ ಅಪಾಯಕಾರಿ ಸಂಗತಿಗಳು 
ಚಿಗುರುತ್ತಿವೆ. ಸಭಾಪಾಲಕರು ಮತ್ತು ಸಂದೇಶಕರು ಆಕರ್ಷಣೆಯ ಪ್ರಯತ್ನದಲ್ಲಿ ಮತ್ತು 
ದೊಡ್ಡ ಸಭಿಕರ ಗುಂಪನ್ನು ಇರಿಸುವ ಸಲುವಾಗಿ ರಾಜಿ ಮಾಡಿಕೊಳ್ಳದಿರುವಂ೦ತಹ ದೇವರ 
ವಾಕ್ಯದಿಂದ ಆಧುನಿಕೋತ್ತರ ತತ್ವಶಾಸ್ಪ ಉತ್ತಮ ಸಂದೇಶಗಳನ್ನು-ಬಭಾವಿಸುವುದು. 
ಬಾನುವಾರ ಬೆಳಿಗ್ಗೆಯ  ಮನೋ-ರಗಳೆಗಳಿಗಿಂತ ಹೆಚ್ಚೇನೂ ಅಲ್ಲದ Aad, wy 
ಹುರಿದುಂಬಿಸುವ ಪ್ರೇರಕ ಭಾಷಣಗಳು ಮುಂತಾದವುಗಳಿಂದ ಆವರಿಸಲ್ಬಟ್ಟೆವೆ. ಅಂತಹ 
ಪ್ರವಚನ ಪೀಠಗಳಲ್ಲಿ ದೇವರ ವಾಕ್ಯವು ಇಬ್ಬಾಯಿ ಕತ್ಲಿಯಂತೆ ಅಥವಾ ಸುತ್ತಿಗೆಯಂತೆ 
ಅಥವಾ ಬೆಂಕಿಯಂತೆ ಇರುವುದಿಲ್ಲ. ಆದರೆ ಆತ್ಮಕ್ಕೆ ಹಿತವಾದ ಮಸಾಜ್‌ ಮತ್ತು 
ಆರಾಮದಾಯವಾಗಿ ಮಲಗುವ ಒಂದು ಮಂಚವಾಗಿರುತ್ತದೆ! ಅವರು ಪಾಪವನ್ನು 
ಎದುರಿಸಲು ಅಥವಾ ಜನರನ್ನು ಪಾಪದ ಅರಿಕೆಗೆ ನಡೆಸುವುದನ್ನು ನಿರಾಕರಿಸುತ್ತಾರೆ. 
ಅವರು ನರಕ ಅಥವಾ ಸ್ವರ್ಗದ ನೈಜತೆಯ ಕುರಿತು ಮಾತನಾಡುವುದಿಲ್ಲ. ಸಂಖ್ಯೆಗಳು 
ಕ್ಲೀಣಿಸದಂತೆ ಇರಲು ಅವರು ಪ್ರಸಂಗಿಸುವ ರೀತಿಯ ಸಂದೇಶಗಳು ಇವಲ್ಲ. 


ಪ್ರಾಚೀನ ಹೆಗ್ಗುರುತು 


ಸಂದೇಶ ವಿತರಣೆಯಲ್ಲಿ ಬದಲಾವಣೆಗಳು 


ನಾವಿರುವ೦ತಹ ಮಾಹಿತಿಯ ಯುಗದಲ್ಲಿ ಎರಡು ಸಂಗತಿಗಳು ಸಹಸ್ರಮಾನದ ಸಂತತಿ 
ಮತ್ತು ಸಾಮಾನ್ಯವಾಗಿ ಜನರನ್ನು ನಿರೂಪಿಸುತ್ತವೆ. 


© ಅವರು ಬರೀ ಕೇಳಿಸಿಕೂಳ್ಳುವುದನ್ನು ಬಯಸುವುದಿಲ್ಲ; ಅವರ ಎಲ್ಲಾ ಇಂದ್ರಿಯಗಳು 
ತೊಡಗಿಕೊಂಡಿರಬೇಕೆಂದು ಬಯಸುತ್ತಾರೆ. ಅವರಿಗೆ ಸಂದೇಶ ಬೇಡ ಆದರೆ 
ಪರಿವರ್ತನೆಯಲ್ಲಿ ಫಲಿತಾಂಶವನ್ನು ಅನುಭವಿಸಬೇಕೆಂದು ಅಪೇಕ್ಷಿಸುತ್ತಾರೆ. 
ವಿಪರ್ಯಾಸವೆಂದರೆ, ಹೆಚ್ಚುತ್ತಿರುವ ಮಾಹಿತಿಯೊಂದಿಗೆ ಗಮನವನ್ನು 
ಕಡಿಮೆಗೊಳಿಸುವುದನ್ನು ನಾವು ನೋಡುತ್ತೇವೆ. 


© ಸಕಾರಾತ್ಮಕ ಬದಿಯಲ್ಲಿ, ಎಲ್ಲಾ ಇಂದ್ರಿಯಗಳನ್ನು ತೊಡಗಿಸಿಕೊಳ್ಳುವ ಮತ್ತು 
ರೂಪಾಂತರಗೊಳ್ಳವ ಅನುಭವವನ್ನು ಸೃಷ್ಟಿಸುವ ರೀತಿಯಲ್ಲಿ ಸಮಯವಿಲ್ಲದ 
ಸತ್ಯಗಳನ್ನು ತಲುಪಿಸುವ ಸಭೆಗಳನ್ನು ಮತ್ತು ಪ್ರಸಂಗಿಗಳು ಹೆಚ್ಚಿನ 
ಸಂಖ್ಯೆಯಲ್ಲಿರುವುದನ್ನು ನಾವು ನೋಡುತೇವೆ. ತಂತ್ರಜ್ಞಾನ ಮತ್ತು ಸೃಜನಶೀಲತೆ 
ಇದರಲ್ಲಿ ದೊಡ್ಡ ಪಾತ್ರ ವಹಿಸುತದೆ. 


ಇದೆಲ್ಲವೂ ಒಳ್ಳೆಯದೆ ಆದಾಗ್ಯೂ ಇನ್ನೊ೦ದು ಕಡೆಯಲ್ಲಿ ಅಪ್ರಾಕೃತ 
ತೋರ್ಪಡಿಸುವಿಕೆಗಳಾದ- ಅದ್ಭುತಗಳು, ಸೂಚಕಕಾರ್ಯಗಳು ಮತ್ತು ಮಹತ್ಕಾರ್ಯಗಳ 
ದೈವ- ಸಂಕಲ್ಪಿತ ಸಮೀಪಿಸುವಿಕೆಯಿಂದ ಮತ್ತು “ಪವಿತ್ರಾತ್ತನ ಬಲದ” ಪ್ರಾಚೀನ 
ಹೆಗ್ಗುರುತುಗಳಲ್ಲಿ ಕೆಲವನ್ನು ನಾವು ಕಳೆದುಕೊಂಡಂತೆ ಕಾಣಿಸುವಂತೆ ಸೃಷ್ಟಿಶೀಲ 
ವಿಷಯಗಳ BAIS ಮತ್ತು ಅದನ್ನು ಅಧಿಕವಾಗಿ ಮಾಡುವುದರಲ್ಲಿ ದೃಷ್ಟಿಯು 
ಬದಲಾಯಿಸಲ್ಬಟ್ಟೆದೆ. ನಾವು ಪ್ರಾಣಾತ್ಮ ಮನರಂಜಿಸುವ ಸೇವೆಗಳೊಂದಿಗೆ 
ಕೂನೆಗೊಳ್ಳತ್ತೇವೆ. ಅದು ಸಾವಿರಾರು ಜನರು ಆನಂದಿಸಲು ಬರುತ್ತಾರೆ. ಆದರೆ ಪವಿತ್ರಾತ್ಮದ 
ರೂಪಾಂತರಿಸುವ, Ag, WAI ಮತ್ತು ಬಿಡುಗಡೆಗೊಳಿಸುವ ಶಕ್ತಿಯನ್ನು 
ಕಸಿದುಕೊಳ್ಳುತ್ತಾರೆ. ಅಬಿಷೇಕಿಸಲ್ಪಟ್ಟ ಅಪೊಸ್ತಲರ ಪ್ರವಾದಿಗಳು, ಸಭಾಪಾಲಕರು, 
ಉಪದೇಶಕರು ಮತ್ತು ಸುವಾರ್ತಿಕರುಗಳ ಬದಲಿಗೆ ಸಮಾರಂಭ ವ್ಯವಸ್ಥಾಪಕರು, 
ಮನರಂಜನೆಗಾರರು, ವಾಗ್ಗಿಗಳು, ನಾಟಿಕಕಾರರು ಮತ್ತು ಪ್ರದರ್ಶಕರುಗಳಿಂದ ನಮ್ಮ 
ಪ್ರವಚನ ಪೀಠವು ಆಕ್ರಮಿಸಲ್ಪಟ್ಟೆರುವ ಅಪಾಯ ನಾವು ಹೊಂದಿದೇವೆ. ಕೈಸ್ತ ಪ್ರಪಂಚದಲ್ಲಿ 
ಅನೇಕ ಬದಲಾವಣೆಗಳನ್ನು ನೋಡಿದ್ದೇವೆ ನಾವು ಸಭೆ ಮಾಡುವ ವಿಧಾನದಲ್ಲಿ 
ಬದಲಾವಣೆಗಳು, ಪ್ರಸಂಗಿಸಲ್ಬಟ್ಟಿ ಸಂದೇಶದಲ್ಲಿ ಬದಲಾವಣೆಗಳು ಮತ್ತು ಸಂದೇಶವನ್ನು 
ತಲುಪಿಸುವಲ್ಲಿ ಬದಲಾವಣೆಗಳು 


ಪ್ರಾಚೀನ ಹೆಗ್ಗುರುತು 


3. ಪ್ರಾಚೀನ ಹೆಗುರುತುಗಳು ಯಾವುವು? 


ಜ್ಞಾನೋಕಿಗಳು 22:28 
ನಿನ್ನ ಪಿತೃಗಳು ಹಾಕಿದ ಪೂರ್ವಕಾಲದ ಮೇರೆಯನ್ನು (ಗಡಿರೇಖೆಗಳು) ಒತ್ತಬೇಡ. 


ಜ್ಞಾನೋಕ್ಲಿಗಳು 23:10 
ಪೂರ್ವಕಾಲದ ಮೇರೆಯನ್ನು ಒತ್ತಬೇಡ ಅನಾಥರ ಹೊಲಗಳಲ್ಲಿ ನುಗದಿರು. 


ಜಾನ್‌ಗಿಲ್‌ ಅವರ ಸಂಪೂರ್ಣ ಸತ್ಯವೇದದ ವಿರೂಪಣೆಯ ಪ್ರಕಾರ, ಪ್ರಾಚೀನ 
ಹೆಗುರುತುಗಳು “ಪ್ರಾಚೀನಗಡಿ” ಅಥವಾ "ಮೇರೆ' ಎಂಬುದಾಗಿ ಉಲ್ಲೇಖಿಸುತ್ತದೆ, ಇದು 
ಭೂಮಿಗಳು, ಎಸ್ಟೇಟು, ಪಿತ್ರಾರ್ಜಿತ, ಗುರುತಿರುವವುಗಳು, ಸುತ್ತುವುದರಿಂದ, ಮತ್ತು 
ಪ್ರತ್ಯೇಕಿಸಲ್ಪಟ್ಟಿಂತಹ, ಪೂರ್ಬಿಕರಿಂದ ಅವರ ನೆರೆಹೊರೆಯವರೊಡನೆ ಒಪ್ಪಂದದಲ್ಲಿ 
ಹೊಂದಿಸಲಾದ; ಅದನ್ನು ತೆಗೆದುಹಾಕುವುದು ಕಾನೂನಿಗೆ ವಿರುದ್ಧವಾಗಿದೆ ಮತ್ತು ಅದನ್ನು 
ಮಾಡಿದವರ ಮೇಲೆ ಶಾಪವನ್ನು ಖಂಡಿಸಲಾಗುತ್ತದೆ ಮತ್ತು ಆರಂಬಿಕ ಕಾಲದಲ್ಲಿ 
ಯಾವಾಗಲೂ ಅತ್ಯಂತ ಘೋರ ಅಪರಾಧವೆಂದು ಪರಿಗಣಿಸಲಾಗಿದೆ. ರೋಮನ್ನರಲ್ಲಿ ಇದು 
ತುಂಬಾ ಪವಿತ್ರವಾಗಿತ್ತು; ಅದು ಅವರ ಗಡಿಗಳ ಅಧ್ಯಕ್ಷತೆ ವಹಿಸುವ ದೇವತೆಯನ್ನು 
ಹೊಂದಿದ್ದರು ಮತ್ತು ಅವರಿಂದ ಅದರ ಹೆಸರನ್ನು ಹೊ ಧರ್ಮೋಪದೇಶಕಾಂಡ 19:14 
ನಿಮ್ಮ ದೇವರಾದ ಯೆಹೋವನು ನಿಮಗೆ ಸ್ವದೇಶವಾಗುವುದಕ್ಕೆ ಕೊಡುವ ದೇಶದಲ್ಲಿ ನಿಮ್ಮ 
ಪಾಲಿಗೆ ಬಂದ ಸ್ವಾಸ್ಯದಲ್ಲಿ ನೆರೆಯವನ ಭೂಮಿಯ ಪೂರ್ವಕಾಲದ ಮೇರೆಯನ್ನು 
ಒತ್ತಬಾರದು. 


ಧರ್ಮೋಪದೇಶಕಾಂಡ 27:17 
ಅವರು ಮತೊಬ್ಬನ ಮೇರೆಯನ್ನು ಸರಿಸಿದವನು ಶಾಪಗ್ರಸ್ತ ಎನ್ನಲಾಗಿ ಜನರೆಲ್ಲರೂ-ಹೌದು 
ಅನ್ನಬೇಕು. 


ಹೋಶೇಯ 5:10 
ಯೆಹೂದದ ಮುಖಂಡರು ಮೇರೆಯನ್ನು ಒತ್ತುವವರಂತಿದ್ದಾರೆ ಅವರ ಮೇಲೆ ನನ್ನ ರೌದ್ರವನ್ನು 
ನೀರಿಗೆ ಹಾಗೆ ಹೊಯ್ದುಬಿಡುವೆನು. 


ಪೂರ್ವಕಾಲದ ಮೇರೆಗಳನ್ನು ಚಲಿಸುವಲ್ಲಿ ನಾಯಕರುಗಳು ಸ್ವತಃ ತಪ್ಪತಸ್ಥರು ಮತ್ತು 
ದೇವರು ನ್ಯಾಯತೀರ್ಪನ್ನು ಅವರು ಗಳಿಸಿದರು. “ಪ್ರಾಚೀನ ಹೆಗುರುತುಗಳು" ಮತ್ತು ಆಸ್ಲಿಯ 
ಮೇಲಿನ ಗಡಿರೇಖೆಗಳೊಂದಿಗೆ ವ್ಯವಹರಿಸುವುದು ಎಂಬುದಾಗಿ ಮೊದಲೇ ಧರ್ಮಗ್ರಂಧದ 
ಬಾಗಗಳಲ್ಲಿ ಉಲ್ಲೇಖಿತವಾಗಿದೆ ಎಂದು ನಮಗೆ ತಿಳಿದಿದ್ದರೂ ನಾನು ಇದನ್ನು ಆತ್ಮೀಕ 
ವಿಷಯಗಳಿಗೆ ಭಾಷಾಂತರಿಸಲು ಬಯಸುತ್ತೇನೆ ಮತ್ತು ಇದನ್ನು ಈ ಪುಸ್ತಕದ ಹಿನ್ನೆಲೆಯಾಗಿ 
ಬಳಸುತ್ತೇನೆ. 


ಪ್ರಾಚೀನ ಹೆಗ್ಗುರುತುಗಳು ಹಿಂದಿನ ತಲೆಮಾರುಗಳು ಸೂಚಿಸುವ ಗಡಿಗಳಾಗಿಬೆ: 
© ನಡೆಯಲು ಸುರಕ್ಲಿತ ಪ್ರದೇಶಗಳು ಮತ್ತು ನಡೆದಾಡದಂತೆ ನಿಷೇಧಿಸಲಾದ ಪ್ರದೇಶಗಳು. 


© ವಿಷೇಧಿತ ಪ್ರದೇಶಗಳಿಗೆ ನಿಮ್ಮನ್ನು ತೆಗೆದುಕೂಂಡು ಹೋಗುವಂತಹ ಸಾಧ್ಯಕರ ವಂಚನೆ. 


6 


ಪ್ರಾಚೀನ ಹೆಗ್ಗುರುತು 


ಬದಲಾಗುತ್ತಿರುವ ಪ್ರಪಂಚದಲ್ಲಿ, ನಾವು ನೆನಪಿಟ್ಟಿಕೊಳ್ಳಬೇಕು: ನಾವು ಒತ್ತುವರಿ 
ಮಾಡದಿರುವ ಪೂರ್ವಕಾಲದ ಮೇರೆಗಳಿವೆ. ನಾವು ಹಾದುಹೋಗದಂತಹ ಪವಿತ್ರ ಗಡಿಗಳಿವೆ. 
ನಾವು ಕಳೆದುಕೊಳ್ಳದಂತಹ ದೈವಿಕ ರೂಢಿ ಸಂಪ್ರದಾಯಗಳಿವೆ. 


ದೈವಿಕ ಸಂಪ್ರದಾಯಗಳನ್ನು ನಾವು ಕಳೆದುಕೊಳ್ಳಬಾರದು 


ಮಾನವ ನಿರ್ನಿತ ಸಂಪ್ರದಾಯಗಳಿವೆ, ಅವು ನಿಷ್ಟ್ರಯೋಜಕವಾಗಿದೆ ಮತ್ತು ಅದನ್ನು 
ಮುರಿಯಬೇಕು ಎಂಬುದು ನಿಜವಾಗಿದ್ದರೂ ದೈವಿಕವಾದ ಸತ್ಯವೇದದ ಸಂಪ್ರದಾಯಗಳು 
ಪಾಲಿಸಲ್ಪಡಬೇಕು. ಇವು ಸಮಯ ರಹಿತವಾದವು. 


ಮಾನವನಿರ್ಮಿತ ಸಂಪ್ರದಾಯಗಳು 


ದೇವರೊಂದಿಗೆ ನಮ್ಮ ನಡೆಯಲ್ಲಿ ಯಾವುದೇ ಪ್ರಯೋಜನ ತರದಿರುವಂತಹ ಮಾನವ- 
ನಿರ್ನಿತ ಸಂಪ್ರದಾಯಗಳನ್ನು ನಾವು ತ್ಯಜಿಸಲು ಸ್ವತಂತ್ರರಾಗಿದ್ದೇವೆ. ಮಾನವ - ನಿರ್ಮಿತ 
ಸಂಪ್ರದಾಯಗಳು ನಮ್ಮ ಜೀವಿತದಲ್ಲಿ ದೇವರ ವಾಕ್ಯವನ್ನು ಶೂನ್ಯಗೊಳಿಸುತ್ತದೆ. ಮತ್ತು 
ವಂಚನೆ ಮತ್ತು ಬಂಧನದ ಸ್ಥಳಗಳಿಗೆ ನಮ್ಮನ್ನು DOOSAH, AIAG. 


ಮಾರ್ಕ7:13 
ಹೀಗೆ ನೀವು ಕಲಿಸುತ್ತಾ ಬಂದಿರುವ ಸಂಪ್ರದಾಯದಿಂದ ದೇವರ ವಾಕ್ಯವನ್ನು ನಿರರ್ಥಕ ಮಾಡುತೀರಿ. 
ಮತ್ತು ಇಂಥ ಕಾರ್ಯಗಳನ್ನು ಇನ್ನೂ ಎಷ್ಟೋ ಮಾಡುತ್ತೀರಿ ಎಂದು ಹೇಳಿದನು. 


ಕೊಲೊಸ್ಸೆಯವರಿಗೆ 2:8 

ಕ್ರಿಸ್ತನನ್ನು ಅನುಸರಿಸದೆ ಮನುಷ್ಯರ ಸಂಪ್ರದಾಯಗಳನ್ನು ಪ್ರಾಪಂಚಿಕ ಬಾಲ ಬೋಧೆಯನ್ನೂ 
ಅನುಸರಿಸುವವರು ನಿಮ್ಮಲ್ಲಿ ಬಂದು ಮೋಸವಾದ ನಿರರ್ಥಕ ತತ್ನಜ್ಞಾನ ಬೋಧನೆಯಿಂದ ನಿಮ್ಮ 
ಮನಸ್ಸನ್ನು ಕೆಡಿಸಿ ನಿಮ್ಮನ್ನು ವಶಮಾಡಿಕೊಂಡಾರು, ಎಚ್ನರಿಕೆಯಾಗಿರ್ರಿ. 


ದೈವಿಕ ಸಂಪ್ರದಾಯಗಳು 


ಹೇಗಾದರೂ, ನಾವು ಉಳಿಸಿಕೊಳ್ಳಬೇಕಾದ ದೈವಿಕ ಸಂಪ್ರದಾಯಗಳಿವೆ ಎಂದು ನಾವು 
ಅರ್ಥಮಾಡಿಕೊಳ್ಳಬೇಕು. 


1 ಕೊರಿಂಥದವರಿಗೆ 11:2 
ನೀವು ಎಲ್ಲಾದರಲ್ಲಿಯೂ ನನ್ನನ್ನು ಜ್ಞಾಪಕಮಾಡಿಕೊಂಡು ನಾನು ನಿಮಗೆ ತಿಳಿಸಿಕೊಟ್ಟ 
ಕಟ್ಟಿಳೆಗಳನ್ನು ಅನುಸರಿಸಿ ನಡಿಯುತ್ತೀರೆ೦ಂದು ನಿಮ್ಮನ್ನು ಹೊಗಳುತ್ತೇನೆ. 


2 ಥೆಸಲೋನಿಕದವರಿಗೆ 2:15 
ಹೀಗಿರುವುದರಿಂದ ಸಹೋದರರೇ ದೃಢವಾಗಿ ನಿಲ್ಲಿರಿ ನಾವು ಮಾತಿನಿಂದಾಗಲಿ ಪತ್ರಿಕೆಯಿಂದಾಗಲಿ 
ನಿಮಗೆ ತಿಳಿಸಿದ ಬೋಧನೆಗಳನ್ನು ನೀವು ಭದ್ರವಾಗಿ ಹಿಡಿದುಕೊಂಡಿರ್ರಿ. 


2 ಥೆಸಲೋನಿಕದವರಿಗೆ 3:6 

ಸಹೋದರರೇ ನಮ್ಮಿಂದ ಹೊಂದಿದ ಬೋಧನೆಯನ್ನು ಅನುಸರಿಸದೆ ಅಕ್ರಮವಾಗಿ ನಡೆಯುವ ಪ್ರತಿ 
ಸಹೋದರನಿಗೆ ನೀವು ದೂರವಾಗಿರಬೇಕೆಂದು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮಗೆ 
ಆಜ್ಞಾಪಿಸುತ್ತೇವೆ. 


ಪ್ರಾಚೀನ ಹೆಗ್ಗುರುತು 


ಸಂಬಂಧಿತವಾಗಿರುವುದು 


ನಾವು ಪಾಲಿಸಬೇಕಾದ ಪ್ರಾಚೀನ ಹೆಗುರುತುಗಳಿವೆ, ನಾವು ದಾಟಬಾರದು DOW ಪವಿತ್ರ 
ಗಡಿಗಳಿವೆ. ನಾವು ಕಳೆದು ಕೊಳ್ಳಬಾರದು ಎಂಬ ದೈವಿಕ ಸಂಪ್ರದಾಯಗಳು ಇವೆ ಎಂದು 
ಅರ್ಥಮಾಡಿಕೊಂಡ ನಾವು ಈಗ ಪ್ರಸುತತೆ ಎಂಬ ತುಂಬಾ ಆಸಕ್ತಿದಾಯಕ ವಿಷಯಕ್ಕೆ 
ಬಂದಿಷೇವೆ: 


ಬದಲಾಗುತ್ತಿರುವ ಸಂಸ್ಕೃತಿಯಲ್ಲಿ, ಹೊಸ ಪ್ರಪಂಚದಲ್ಲಿ ಮತ್ತು ಪ್ರಾಚೀನ 
ಹೆಗ್ಗುರುತುಗಳನ್ನು ಪಾಲಿಸುವಲ್ಲಿ ನಾವು ಹೇಗೆ ಅನ್ವಯಿಸಿಕೊಳ್ಳಬಹುದು? 


BA, ವಯಸ್ಮರಂತೆ ನಮ್ಮನ್ನು ನಾವೇ ಗುರ್ತಿಸಿಕೊಳ್ಳು ವ ಹೊಸ ಪ್ರಪಂಚದ 
ಸಂಸ್ಕೃತಿಯೊಡನೆ ಹೋರಾಡುತ್ತೇವೆ. ನಾವು ವಿಭಿನ್ನವಾಗಿ ವಿಶ್ವದ ದೃಷ್ಟಿಕೋನ ಮತ್ತು 
ಸಂಸ್ಕೃತಿಯನ್ನು ಹೊಂದಿರುವ ಜಗತ್ತಿನಲ್ಲಿ ಬೆಳೆದಿದ್ದೇವೆ ಎಂಬ ಅಂಶಕ್ಕೆ ಹೆಚ್ಚುವರಿಯಾಗಿ 
ಧರ್ಮಗ್ರಂಥಗಳನ್ನು ಹೇಗೆ ಅನ್ನಯಿಸಬೇಕು ಎಂದು ನಮಗೆ ಈಗ ತಿಳಿದಿಲ್‌: 


ಲೋಕದಲ್ಲಿದ್ದರುಇನ್ನೂ "“ಲೋಕದವರಲ್ಲ" (ಯೋಹಾನ 17:14-18) ಎಂಬುದರ 
ಅರ್ಥವೇನು? ನಾವು ಲೋಕಕ್ಕ ಸಂಬಂಧಿತರಾಗಿ ಹೇಗೆ ವಾಸಿಸಬೇಕು ಮತ್ತು ಆದಾಗ್ಯೂ 
"ಇಹಲೋಕದ ನಡವಳಿಕೆಯನ್ನು ಅನುಸರಿಸದೆ" (ರೋಮಾಪುರದವರಿಗೆ 12:1-2) ಇರುವುದು 
ಹೇಗೆ? ನಾವು ಪ್ರಪಂಚದೊಡನೆ ಸ್ನೇಹದೊಡನೆ ಸ್ನೇಹವನ್ನು ಹೊಂದದಿದ್ದಾಗಲೂ 
ಪುಪಂಚದೊಡನೆ ಸಂಪರ್ಕ ಹೇಗೆ ಹೊಂದಬೇಕು? (ಯಾಕೋಬನು 4:4) ನಮ್ಮ ದೈನಂದಿನ 
ಜೀವನವನ್ನು ನಾವು ಹೇಗೆ ಆನಂದಿಸಬೇಕು. ಮತ್ತು ಪ್ರಪಂಚವನ್ನು ಪ್ರೀತಿಸದಂತೆ ನಮ್ಮನ್ನು 
ಇನ್ನೂ ಹೇಗೆ ರಕ್ಲಿಸಿಕೊಳ್ಳಬೇಕು. ((ಯೊಹಾನ 2:15-17)? ನಾವು ಹೋರಾಡುತ್ತಿರುವ೦ಂತ 
ಸಮಸ್ಯೆಗಳು ಇವಾಗಿವೆ. 


ನಾವು ಲೋಕದ ಹೊರಗಡೆ ಇರಲು ಆಗುವುದಿಲ್ಲ. ಯಾಕೆಂದರೆ ನಾವು ಲೋಕಕ್ಕೆ 
ಕಳುಹಿಸಲ್ಬಟ್ಟೆದ್ದೇವೆ. ನಮ್ಮನ್ನು ನಾವೇ ಕಂಡುಕೊಳ್ಳುವ BOA ಪ್ರಪಂಚದ 
ಸಂಸ್ಕೃತಿಯೊಡನೆ ನಾವು ಏನು ಮಾಡಬೇಕು? ನಮ್ಮ ಹದಿಹರೆಯದವರು ಮತ್ತು ಮಕ್ಕಳು 
ಹೊಸ ಪ್ರಪಂಚದಲ್ಲಿ ಬೆಳೆಯುತ್ತಿರುವಾಗ, ಅವರ ಸಂಸ್ಕೃತಿಯು ಬದಲಾಗುತ್ತಿರುವಾಗ ಮತ್ತು 
ಅವರ ಸಂಸ್ಕತಿ ಅಷ್ಕಾಗಿ ನಮಗೆ ಪರಿಚಯವಿಲ್ಲದಿರುವಾಗ ನಾವು ಅವರಿಗೆ ಏನನ್ನು 
ಕಲಿಸಬಹುದು? 


© ಹೊಸಪ್ರಪಂಚದ ಸಂಸ್ಕೃತಿಯಿಂದ ನಾವು ಸಂಪರ್ಕಕಡಿತಗೊಳಿಸಿದರೆ ನಾವು 
ಪ್ರಭಾವ ಬೀರಲು ಅದನ್ನು ಸುಧಾರಿಸಲು ಅಥವಾ ಪರಿವರ್ತಿಸಲು ಶಕರಾಗುವುದಿಲ್ಲ. 


© ಹೊಸಪ್ರಪಂಚದ ಸಂಸ್ಕೃತಿಗೆ ನಾವು ಸಂಪೂರ್ಣವಾಗಿ ಹೊಂದಿಕೊಳ್ಳವವರಾದರೆ 
ಅದರಲ್ಲಿರುವ ತಪ್ಪಾದದ್ದನ್ನು ಬದಲಾಯಿಸಲು ನಾವು ಶಕರಾಗುವುದಿಲ್ಲ. 


© ಸಮಯರಹಿತಸತ್ಯಗಳು ಮತ್ತು ತತ್ವಗಳನ್ನು ಸ್ಥಾಪಿಸಲು ಮತ್ತು ವಿವರಿಸಲು ಹೊಸ 
ಪ್ರಪಂಚದ ಸಂಸ್ಕೃತಿಯನ್ನು ನಾವು ಬಳಸಿಕೂಳ್ಳಬೇಕು, ಅರ್ಥಮಾಡಿಕೊಳ್ಳಬೇಕು 
ಮತ್ತು ಅನ್ನೇಷಿಸಬೇಶಕು. 


Dees ಹೆಗ್ಗುರುತು 


ಯಾವುದೇ ಸಂಸ್ಕೃತಿ ಸ್ವತಃ ಒಳ್ಳೆಯದಲ್ಲ ಅಥವಾ ಕೆಟ್ಟಿದ್ದಲ್ಲ ಬದಲಿಗೆ ಪ್ರತಿಯೊಂದು 
ಸಂಸ್ಕೃತಿಯು ಒಳ್ಳೆಯ ಮತ್ತು ಕೆಟ್ಟಿ ಅಂಶಗಳನ್ನು ಒಳಗೊಂಡಿರುತ್ತದೆ. ಅದನ್ನು ಗ್ರಹಿಸಬೇಕು 
ಮತ್ತು ಬುದ್ದಿವಂತಿಕೆಯಿಂದ ವ್ಯವಹರಿಸಬೇಕು. ಪೌಲನು ದೇವರ ಹೃದಯವನ್ನು ಸಂಪರ್ಕ 
ಮಾಡುವಾಗ ಅವನು ಹೇಳಿದ್ದು ಇಲ್ಲಿದೆ: 


1 ಕೊರಿಂಥದವರಿಗೆ 9:19-23 

19 ನಾನು ಎಲ್ಲಾ ವಿಷಯದಲ್ಲಿ ಸ್ವತಂತ್ರನಾಗಿದ್ದರೂ ಹೆಚ್ಚು ಜನರನ್ನು ಸಂಪಾದಿಸಿಕೊಳ್ಳಬೇಕೆಂ೦ದು 
ನನ್ನನ್ನು ಎಲ್ಲರಿಗೂ ಅಧೀನಮಾದಡಿದೆನು. 

20 ಯೆಹೂದ್ಯರನ್ನು ಸಂಪಾದಿಸಿಕೊಳ್ಲವದಕೆ ಯೆಹೂದ್ಯರಿಗೆ ಯೆಹೂದ್ಯನಂತಾದೆನು. ನಾನು 
ನಿಯಮಗಳಿಗೆ ಅಧೀನನಲ್ಲದವನಾದರೂ ನಿಯಮಗಳಿಗೆ ಅಧೀನರಾದವರನ್ನು 
ಸಂಪಾದಿಸಿಕೊಳ್ಳವದಕ್ಕಾಗಿ ಅವರಿಗೆ ನಿಯಮಗಳಿಗೆ ಅಧೀನನಂತಾದೆನು. 

21 ನಾನು ದೇವರ ನೇಮವಿಲ್ಲದವನಲ್ಲ, ಕಿಸ್ತ ನಿಯಮಳಕ್ಕೊಳಗಾದವನೇ; ಆದರೂ 
ನಿಯಮವಿಲ್ಲದವರನ್ನು ಸಂಪಾದಿಸಿಕೊಳ್ಳವದಕ್ಕಾಗಿ ಅವರಿಗೆ ನಿಯಮವಿಲ್ಲದವನಂತಾದೆನು. 
22 ಬಲವಿಲ್ಲದವರನ್ನು ಸಂಪಾದಿಸುವದಕೆ, ಅವರಿಗೆ ಬಲವಿಲ್ಲದವನಾದೆನು. ಯಾವ 
ವಿಧದಲ್ಲಿಯಾದರೂ ಕೆಲವರನ್ನು ರಕ್ಷಿಸಬೇಕೆಂದು ಯಾರಾರಿಗೆ ಎಂಥೆಂಥವನಾಗಬೇಕೋ 
ಅಂಥಂಥವನಾಗಿದ್ದೇನೆ. 

23 ನಾನು ಇತರರ ಸಂಗಡ ಸುವಾರ್ತೆಯ ಫಲದಲ್ಲಿ ಪಾಲುಗಾರನಾಗಬೇಕೆ೦ಂದು ಇದೆಲ್ಲವನ್ನು 
ಸುವಾರ್ತೆಗೋಸ್ಕರವೇ ಮಾಡುತೇನೆ. 


1 ಕೊರಿಂಥದವರಿಗೆ 9 ರಿಂದ ಉಲ್ಲೇಖಿಸಲಾದ ಧರ್ಮಗುಂಥಗಳು ಬಹುಶಃ ನಮ್ಮ ಪ್ರೇಕ್ಷಕರಿಗೆ 
ಪ್ರಸ್ತುತವಾಗುವುದರ ಬಗ್ಗೆ ಮತ್ತು ಎಲ್ಲಾ ಪುರುಷರಿಗೆ ಎಲ್ಲ ವಿಷಯಗಳಾಗುವುದರ ಬಗ್ಗೆ 
ನಮಗೆ ಕಲಿಸುವ ಪ್ರಮುಖ ಭಾಗಗಳಾಗಿವೆ. ನಾವು ಸೇವೆ ಮಾಡುತಿರುವವರಂತೆ ಆಗುವುದು. 
ಪೌಲನು ತನ್ನ ಕಾಲದಲ್ಲಿ ಅದು ಅಗತ್ಯವೆಂದು ಕಂಡುಕೊಂಡರೆ, ನಾವೂ ಸಹ ಹಾಗೆ 
ಮಾಡಬೇಕು ಎಂದು ನನಗೆ ಖಾತ್ರಿಯಿದೆ! 


1 ಕೊರಿಂಥದವರಿಗೆ 10: 32-33 

32 ಯೆಹೂದ್ಯರಿಗಾಗಲಿ ಗ್ರೀಕರಿಗಾಗಲಿ ದೇವರ ಸಭೆಗಾಗಲಿ ವಿಷ್ಣವಾಗಬೇಡಿರಿ. 

33 ನಾನಂತೂ ಸ್ವ ಪ್ರಯೋಜನಕಾಗಿ ಚಿ೦ತಿಸದೆ ಮನುಷ್ಯರೆಲ್ಲರೂ ರಕ್ಷಣೆ ಹೊಂದಬೇಕೆಂದು ಅವರ 
ಪ್ರಯೋಜನಕ್ಕಾಗಿ 203A ಎಲ್ಲರನ್ನೂ ಎಲ್ಲಾ ವಿಷಯಗಳಲ್ಲಿ ಮೆಚ್ಚಿಸುವವನಾಗಿದ್ದೇನೆ. 


1 ಕೊರಿಂಥದವರಿಗೆ 10:32-33 ಅಪೊಸ್ತಲನಾದ ಪೌಲನು ಹಿಂದೆ ಜರ್ಚಿಸುತ್ತಿದ್ದಂತ 1 
ಕೊರಿಂಥದವರಿಗೆ ೨9:19-23ರ ಬೆಳಕಿನಲ್ಲಿ ಅರ್ಥಮಾಡಿಕೊಳ್ಳಬೇಕು. ಎಲ್ಲಾ ವಿಷಯಗಳಲ್ಲಿ 
ಎಲ್ಲಾ ಮನುಷ್ಯರನ್ನು ಮೆಚ್ಚಿಸುವುದು ಇಲ್ಲವೆ ತನ್ನೆಡೆಗೆ ಜನರನ್ನು ಸೆಳೆಯುವುದು ಪೌಲನು 
ಕಾರಣವಲ್ಲ. ಆದರೆ ಅವರನ್ನು BANS ನಂಬಿಕೆಯಲ್ಲಿ ನಡೆಸುವುದಾಗಿದೆ. 


“ಪ್ರಸ್ತುತತೆಯು ಯಾವುದು ಸಮಯ ರಹಿತವಾದದ್ದೆಂದು ಹೇಳಲು 
ಸಾಂಸ್ಕೃತಿಕವಾದುದ್ದನ್ನು ಉಪಯೋಗಿಸುತ್ತದೆ. ಸಮಯ ರಹಿತವಾದುದ್ದನ್ನು ಹೇಳಲು 
ನಾವು ಸಾಂಸ್ಕೃತಿಕವಾದದ್ದನ್ನು ಉಪಯೋಗಿಸುತ್ತಿದೆ. ಸಮಯ ರಹಿತವಾದುದ್ದನ್ನು ಹೇಳಲು 
ನಾವು ಸಾಂಸ್ಕೃತಿವಾದದ್ದನ್ನು ಉಪಯೋಗಿಸಬೇಕು" (BAL ಜಾಯ್ದರ್‌, ಫ್ಯಾಮಿಲಿವೈಸ್‌ 
ಸ್ಥಾಪಕ). 


ಪ್ರಪಂಚವು ಬದಲಾಗುತ್ತಿದೆ. ನಿನ್ನೆ ಕಲಸ ಮಾಡಿದ್ದು ಇಂದು ಕೆಲಸ ಮಾಡದಿರಬಹುದು! 
ಹೊಸ ಪ್ರಪಂಚವನ್ನು ನಾವು ಅಳವಡಿಸಿಕೊಳ್ಳಬೇಕು. ಹೊಸ ಪ್ರಪಂಚದ ಹೊಸ 
ಸಂಸ್ಕೃತಿಯ ಬಾಗವಾಗಿರುವ ಚಿಹ್ನೆಗಳು ಮತ್ತು ಬಾಷೆಯನ್ನು ಬಳಸಿಕೊಂಡು ನಾವು 
ನಿತ್ಯವಾದ ಸತ್ಯಗಳನ್ನು ಪ್ರಸ್ತುತ ಪಡಿಸುವುದು ಅವಶ್ಯವಾಗಿದೆ. ಇನ್ನೂ ಹಾಗೆ 


ಪ್ರಾಚೀನ ಹೆಗ್ಗುರುತು 


ಮಾಡುವುದರಿಂದ ಅಪಾಯಗಳಿವೆ ಎಂದು ನಾವ ತಿಳಿದಿರಬೇಕು. ನಾವು ಸಂಸ್ಕೃತಿಯಿಂದ 
ವಿಷಯಗಳನ್ನು ಗೊತ್ತು ಗುರಿಯಿಲ್ಲದೆ ತೆಗೆದುಕೊಳ್ಳಲು ಸಾಧ್ಯವಿಲ್ಲ ಮತ್ತು ಸಮಯ ರಹಿತ 
ಸತ್ಯಗಳನ್ನು ಸಂಪರ್ಕ ಮಾಡಲು ಅವುಗಳನ್ನು ಉಪಯೋಗಿಸಲಾಗುವುದಿಲ್ಲ. ಹೊಸ 
ಪ್ರಪಂಚದ ಸಂಸ್ಕೃತಿಯನ್ನು ಬಳಸಿಕೊಳ್ಳಲು, ತೊಡಗಿಸಿಕೊಳ್ಳಲು ಮತ್ತು ಉಪಯೋಗಿಸುವ 
ನಮ್ಮ ಪ್ರಯತ್ನದಲ್ಲಿ ಪ್ರಾಚೀನ ಹೆಗ್ಗುರುತುಗಳ ಮೇಲೆ ನಾವು ರಾಜಿ ಮಾಡಿಕೊಳ್ಳಲು 
ಸಾಧ್ಯವಿಲ್ಲ. 


ನಾವು ನೆನಪಿನಲ್ಲಿಟ್ಟುಕೊಳ್ಳಬೇಕು: ನಾವು ಚಲಿಸದ ಪ್ರಾಚೀನ ಹೆಗುರುತುಗಳಿವೆ. ನಾವು 
ದಾಟಿಬಾರದು ಎಂಬಗಡಿಗಳಿವೆ. ನಾವು ಕಳೆದು ಕೊಳ್ಳಬಾರದ ದೈವಿಕ ಸಂಪ್ರದಾಯಗಳಿವೆ. 


10 


ಪ್ರಾಚೀನ ಹೆಗ್ಗುರುತು 


4. ನಮ್ಮ ಪ್ರಾಚೀನ ಹೆಗುರುತುಗಳು 


ಜೀವನದ ಹಲವಾರು ಪ್ರಮುಖ ಕ್ಷೇತ್ರಗಳಲ್ಲಿ ಬೀಸುತ್ತಿರುವ ಬದಲಾವಣೆಯ ಕೆಲವು 
ಗಾಳಿಗಳನ್ನು ನಾನು ಸಂಬೋಧಿಸಲು ಬಯಸುತ್ತೇನೆ. ಮತ್ತು ಈ ಕೇತ್ರಗಳಲ್ಲಿನ ನಮ್ಮ 
ಪ್ರಾಚೀನ ಹೆಗುಮುತುಗಳನ್ನು ನಿಮಗೆ ನೆನಪಿಸುತ್ತೇನೆ: 


ಮವೈಯಕಿಕ ಜೀವಿತ ಮತ್ತು ನಡವಳಿಕೆ 
ಮದುವೆ ಮತ್ತು ಕುಟಿಂಬ 

ಕೆಲಸದ ಸ್ಥಳ 

ಸಭಾ ಜೀವಿತ ಮತ್ತು 

ಸೇವೆ 


ಪ್ರಸ್ತುತ ಹೊಸ ಪ್ರಪಂಚದಿಂದ ಸಂಪರ್ಕ ಕಡಿತಗೊಳ್ಳದಂತೆ ಮತ್ತು ನಾವು ಹಿಂದೆ 
ಉಳಿಯದಂತೆ, ನಮ್ಮ ಹಡಗುಗಳನ್ನು ಹೊಂದಿಸಿಕೊಂಡು ಮತ್ತು ಅಳವಡಿಸಿಕೊಂಡ ಗಾಳಿ 
ಬೀಸುತ್ತಿರುವ AVS, ಹೋಗಲು ಕೆಲವು ಗಾಳಿಗಳು ಬೀಸುತ್ತಿವೆ. ಮತ್ತು ಆಮೇಲೆ 
ಬದಲಾವಣೆಯ ಕೆಲವು ಗಾಳಿಗಳು ಒಂದು ದಿಕ್ಕಿನಲ್ಲಿ ಬೀಸುತ್ತಿವೆ. ಅದು ನಮಗೆ ಪವಿತ್ರ 
ಗಡಿಗಳನ್ನು ದಾಟಲು ಮತ್ತು ದೈವಿಕ ಸಂಪ್ರದಾಯಗಳನ್ನು ಕಳೆದುಕೊಳ್ಳದಂತೆ ಮಾಡುತದೆ. 
ಬದಲಾವಣೆಯ ಈ ಗಾಳಿಗಳ ಮೂಲಕ, ಬಿರುಗಾಳಿಗಳ ಮೂಲಕ ನಮಗೆ ಲಂಗರು ಹಾಕುವ 
ಪ್ರಾಚೀನ ಹೆಗುರುತುಗಳನ್ನು ಉಪಯೋಗಿಸಿಕೊಂಡು ಹಡಗು ಒಡಿಸುವುದನ್ನು 
(ಸಂ೦ಂಚರಿಸುವುದನ್ನು ನಾವು ಕಲಿಯಬೇಕು. 


ಬದಲಾವಣೆಯ ಎಲ್ಲಾ ಕ್ಲೇತಗಳನ್ನು ಮತ್ತು ಜೀವಿತದ ಎಲ್ಲಾ ಕ್ಷೇತ್ರಗಳನ್ನು ಈ ಪುಸ್ತಕದಲ್ಲಿ 
ಸಂಬೋಧಿಸುವುದು ನನ್ನ ಉದ್ದೇಶವಲ್ಲ. ಸಾಕಷ್ಟು WOH WOIT ಮತ್ತು ತಿಳುವಳಿಕೆಯನ್ನು 
ರವಾನಿಸುವುದು ನನ್ನ ಉದ್ದೇಶವಾಗಿದೆ. ಆದ್ದರಿಂದ ಮುಂದಿನ ವರ್ಷಗಳಲ್ಲಿ ನಮ್ಮ ಮೇಲೆ 
ಬರಲಿರುವ ಅಥವಾ ಬೀಸುತ್ತಿರುವ ಬದಲಾವಣೆಯ ಗಾಳಿಗಳಿಗೆ ಹೇಗೆ 
ಪ್ರತಿಕಿಯಿಸಬೇಕೆಂಬುದನ್ನು ನಾವು ತಿಳಿಯುತ್ತೇವೆ. ನಾವು ಪ್ರಾಚೀನ ಹೆಗುರುತುಗಳೊಳಗೆ 
ಪವಿತ್ರ ಮೇರೆಗಳನ್ನು ದಾಟಿದಂತೆ ಮತ್ತು ದೈವಿಕ ಸಂಪ್ರದಾಯಗಳನ್ನು ಕಳೆದುಕೊಳ್ಳದಂತೆ 
ಉಳಿಯಲು ಸಮರ್ಥರಾಗಿರೋಣ. 


ನಾವುಗಳು ಬದಲಾವಣೆಗೆ ಸರಿಯಾಗಿ ಪ್ರತಿಕ್ರಿಯಿಸುವ ಸಾಮರ್ಥ್ಯವನ್ನು 
ಹೊಂದಿರಬೇಕೆಂಬುದಾಗಿ ನಾನು ಅಪೇಕ್ಲಿಸುವುದಲ್ಲದೆ ಆದರೆ ನಮ್ಮ ಪ್ರಪಂಚಕ್ಕ ಈ 
ಪ್ರಾಚೀನ ಹೆಗುರುತುಗಳನ್ನು ಕೊಂಡೊಯ್ಯಬೇಕೆಂಬುದಾಗಿ ನಿಮಗೆ ನಾನು ಸವಾಲು 
ನೀಡಲು ಆಶಿಸುತ್ತೇನೆ. ಆದ್ದರಿಂದ ಬದಲಾವಣೆಯ ಗಾಳಿಯ ಮನಿಮಿತದಿಂದ 
ವಿಭಜನೆಗೊಂಡಿರುವ ನಮ್ಮ ಪ್ರಪಂಚದ ಅಂತಹ ಕ್ಷೇತ್ರಗಳನ್ನು ನಾವು 
ಬದಲಾಯಿಸಬಹುದು. ಜನರುಗಳು ಪ್ರಾಜೀನ ಹೆಗುರುತುಗಳಿಂದ, ಪವಿತ್ರ ಮೇರೆಗಳು ಮತ್ತು 
ವ್ಯಾಪಾರ, ಸರ್ಕಾರ, ವಿದ್ಯಾಭ್ಯಾಸ, ಕ್ರೀಡೆ, ಮಾಧ್ಯಮ, ಮನರಂಜನೆ, ಸೌಂದರ್ಯಶೈಲಿ ಮತ್ತು 
ಎಲ್ಲೆಡೆ ದೈವಿಕ ಸಂಪ್ರದಾಯದ ಕ್ಲೇತ್ರದಲ್ಲಿ ಜೀವಿಸುತ್ತಿರುವುದವನ್ನು ಕಲ್ಲಿಸಿಕೊಳ್ಳಿರಿ. ನಾವು 
ನಿಜವಾಗಿಯೂ ನಮ್ಮ ಪ್ರಪಂಚದಲ್ಲಿ ಉಪ್ಪು ಮತ್ತು ಬೆಳಕಾಗಿರುತೇವೆ! 


ಇಲ್ಲಿ ನನ್ನ ಕರೆಯು ಸರಳವಾಗಿದೆ: ಸತ್ಯ ವೇದದೊಡನೆ ಇರ್ರಿ. ಸತ್ಯವೇದವು ನಮ್ಮ ಪ್ರಾಚೀನ 
ಹೆಗ್ಗುರುತು! 


11 


ಪ್ರಾಚೀನ ಹೆಗ್ಗುರುತು 


ವೈಯಕಿಕ ಜೀವಿತ ಮತ್ತು ಗುಣನಡತೆಗಾಗಿ ಪ್ರಾಚೀನ ಹೆಗುರುತುಗಳು 


ಪರಿಶುದ್ಧತೆ 


1 ಪೇತ್ರನು 1:14-16 

14 ನೀವು ಮುಂಚೆ ಅಜ್ಞಾನಿಗಳಾಗಿದ್ದಾಗ ನಿಮಗಿದ್ದ ದುರಾಶೆಗಳನ್ನು ಅಮುಸರಿಸಿ 

15 ನಡೆಯುವವರಾಗಿರದೆ ನಿಮ್ಮನ್ನು ಕರೆದಾತನು ಪರಿಶುದ್ದನಾಗಿರುವ ಪ್ರಕಾರವೇ ನೀವೂ ವಿಧೇಯರಿಗೆ 
ತಕ್ಕಂತೆ ನಿಮ್ಮ ಎಲ್ಲಾ ನಡವಳಿಕೆಯಲ್ಲಿ ಪರಿಶುದ್ದರಾಗಿರ್ರಿ. 

16 ನಾನು ಪರಿಶುದ್ದನಾಗಿರುವುದರಿ೦ಂದ ನೀವೂ ಪರಿಶುದ್ಧರಾಗಿರಬೇಕು ಎಂದು ಬರೆದದೆಯಲ್ಲಾ. 


ಇಬ್ರಿಯರಿಗೆ 12:14 
ಎಲ್ಲರ ಸಂಗಡ ಸಮಾಧಾನದಿಂದಿರುವುದಕ್ಕೂ ಪರಿಶುದ್ಧತೆಯನ್ನು ಹೊಂದುವುದಕ್ಕೂ ಪ್ರಯತ್ನ 
ಮಾಡಿರಿ ಪರಿಶುದ್ದತೆಯುಉಲ್ಲದೆ ಯಾವನೂ ಕರ್ತನನ್ನು ಕಾಣುವುದಿಲ್ಲ. 


ಪರಿಶುದ್ಧರಾಗಿರುವುದೆ೦ದರೆ “ದೇವರಿಗಾಗಿ ಪ್ರತ್ಯೇಕಿಸಲ್ಪಟ್ಟಿವರಾಗಿರುವುದು.” ನಾನು ದೇವರಿಗೆ 
ಸಂಬಂಧಪಟ್ಟಿವನೆಂದು ಇದರ ಅರ್ಥವಾಗಿದೆ. ಆದ್ದರಿಂದ ನಾನು ಹೇಳುವಂತದೆಲ್ಲವೂ 
ಮತ್ತು ಮಾಡುವಂತದೆಲ್ಲವೂ ದೇವರನ್ನು ಪ್ರತಿಬಿಧಿಸಬೇಕು, ದೈವೀಕರಾಗಿರಬೇಕು ಮತ್ತು 
ದೈವಿಕತೆಯನ್ನು ಪ್ರದರ್ಶಿಸಬೇಕು. 


ನಾವು ಹೇಳುವ, ಮಾಡುವ, ಧರಿಸುವ ಇನ್ನೂ ಮುಂತಾದ ವಿಷಯಗಳನ್ನು ಇದರ 
ಗುಣಮಟ್ಠಿದಿಂದ ನಾವು ನ್ಯಾಯತೀರ್ಪು ಮಾಡಬೇಕು. ಆದಾಗ್ಯೂ ಪರಿಶುದ್ಧತೆಯ ನಮ್ಮ 
ಗುಣಮಟ್ಟಿಗಳು ಅದೇರೀತಿಯ ಗುಣಮಟ್ಟಿ ಹೊಂದಿರದ ಜನರಿಂದ ನಮ್ಮನ್ನು 
ಪ್ರತ್ಯೇಕವಾಗಿಡಲು ಅಲ್ಲ. ಅವರಿಂದ ನಾವು ಪ್ರಭಬಾವಿತರಾಗದಂತೆ ಅವರೊಂದಿಗೆ 
ಸಂಬಂಧಿಸಿಕೂಳ್ಳುವುದು ನಮಗೆ ಅವಶ್ಯಕವಾಗಿದೆ. 


ಯೇಸುವು “ಸು೦ಕದವರು ಮತ್ತು ಪಾಪಿಗಳೊಡನೆ” ಕುಳಿತುಕೊಳ್ಳವುದು ಮತ್ತು ಊಟಿ 
ಮಾಡುವುದರಲ್ಲಿ ತುಂಬಾ ಆರಾಮದಾಯಕನಾಗಿದ್ದನು ಎಂಬುದನ್ನು ನೆನಪಿಸಿಕೊಳ್ಳಿರಿ 
(ಮುತ್ತಾಯ 9:11) ಇದರ ಅರ್ಥವು ಅವರು ಧರಿಸುವುದನ್ನು ಸ್ವಲ್ಪ ಮಟ್ಟಿಗೆ ನಾನು 
ಧರಿಸಬಹುದು, ಅವರಂತೆಯೇ ವಾಸನೆ, ಅವರಂತೆಯೇ ನೋಡಬಹುದು ಮತ್ತು ಆದಾಗ್ಯೂ 
ದೇವರ ಮುಂದೆ ವೈಯಕಿಕ ಪರಿಶುದ್ಧತೆಯ ಗುಣಮಟ್ಟಿಗಳನ್ನು ಕಳೆದುಕೊಳ್ಳಬಾರದು. 


ಪ್ರಪಂಚದ ಯಾವುದೇ ಬಾಗದಲ್ಲಿ ಜೀವಿಸುತ್ತೇವೆ ಎಂಬುದನ್ನು ಲೆಕ್ಕಿಸದೇ ಮತ್ತು ನಾವು 
ಯಾವ ಸಂಸ್ಕೃತಿಗೆ ಬದ್ದರಾಗಿದ್ದೇವೆ ಎಂಬುದನ್ನು ಲೆಕ್ಕಿಸದೇ ಪರಿಶುದ್ಧತೆಯು ಪ್ರಾಚೀನ 
ಹೆಗ್ಗುರುತಾಗಿದೆ. 


ಪರಿಶುದ್ಧತೆಗಾಗಿ ದೇವರ ಗುಣಮಟ್ಟಗಳು ನಿಶ್ಚಿತವಾಗಿವೆ. ನಾವು ಪ್ರಪಂಚದ ಯಾವುದೇ 
ಬಾಗದಲ್ಲಿ ವಾಸಿಸಬಹುದು ಮತ್ತು ನಾವು ಕಾರ್ಯ ನಡೆಸುತ್ತಿರುವ ಯಾವುದೇ 
ಸಂಸ್ಕೃತಿಯನ್ನು ಲೆಕ್ಕಿಸದೇ ಆತನ ಮಕ್ಕಳುಗಳಿಗೆಲ್ಲಾ ಅದೇ ರೀತಿಯಲ್ಲಿವೆ. ವಿಶ್ಚಾಸಿಗಳಾಗಿ 
ನಮ್ಮ ನೈತಿಕ ಗುಣಮಟ್ಟಿಗಳನ್ನು ವ್ಯಾಖ್ಯಾನಿಸಲು ಆಗುವುದಿಲ್ಲ. ಅವು ನಮಗೆ ದೇವರ 
ವಾಕ್ಯದಲ್ಲಿ ವ್ಯಾಖ್ಯಾನಿಸಲ್ಬಟ್ಟಿವೆ. ಸಂಸ್ಕೃತಿಯಿಂದ ಸಂಸ್ಕೃತಿಗೆ ಪರಿಶುದ್ಧತೆಯ 
ಗುಣಮಟ್ಟಿವು ವ್ಯತ್ಯಾಸಕರವಾಗಿರುತ್ತದೆ, ಮತ್ತು ನಮ್ಮ ಸ್ವಂತ ನೈತಿಕ ಗುಣಮಟ್ಟಿಗಳನ್ನು 
ವ್ಯಾಕ್ಕಾನಿಸುತ್ತೇವೆಂದು ಕಲವರು ಬೋಧಿಸುವ ಮತ್ತು ಪ್ರಸಂಗಿಸುವ ವಿರ್ದಿಷ್ಟ ಸ್ಥಳಕ್ಕೆ 
ಸಭೆಯೊಳಗೆ ಒಳ ಮುಸುಳಿದ ನೈತಿಕ ಸಾಪೇತ್ಷತಾವಾದದ ನಂತರದ ಆಧುನಿಕ 
33,304, DOB ನಾವು ಬಹಳ ಎಚ್ಚರದಿಂದಿರಬೇಕು. ಇದು ಸಾಧ್ಯವಿಲ್ಲ! ಪ್ರಪಂಜದ 


12 


Dees ಹೆಗ್ಗುರುತು 


ಯಾವುದೇ ಭಾಗದಲ್ಲಿ ಸತ್ಯವೇದವು ಒಂದೇ ರೀತಿ ಓದಲ್ಪಡುತ್ತದೆ ಮತ್ತು ದೇವರು ತನ್ನ 
ಎಲ್ಲಾ ಮಕ್ಕಳಿಗೂ ಒಂದೇ ವಿಷಯವನ್ನು ಹೇಳುತ್ತಾನೆ! 


A LOSE, ನೀವು ಬಟ್ಟೆ ಧರಿಸುವಾಗ ಎರಡು ಪ್ರಮುಖ ಸಂಗತಿಗಳಾದ - ನಮ್ರತೆ ಮತ್ತು 
ದೈವಭಕ್ತಿ ಪ್ರದರ್ಶಿಸಬೇಕೆಂಬುದನ್ನು ವಿಶಿಷ್ಟವಾಗಿ ದಯವಿಟ್ಟು ನೆನಪಿಸಿಕೊಳ್ಳಿರಿ. 


1 ತಿಮೊಥೆಯನಿಗೆ 2:9-10 

9 ಹಾಗೆಯೇ ಸ್ಪ್ರೀಯರು ಮಾನಸ್ನೆಯರಾಗಿಯೂ ಡಂಭವಿಲ್ಲದವರಾಗಿಯೂ ಇದ್ದು ಮರ್ಯಾದೆಗೆ ತಕ್ಕ 
ಉಡುಪನ್ನುಟ್ಟು ಕೊಳ್ಳಬೇಕೆಂದು ಅಪೇಕ್ಲಿಸುತ್ತಾನೆ. ಅವರು ಜಡೆ ಚಿನ್ನ ಮುತ್ತು ಬೆಲೆಯುಳ್ಳ ವಸ್ಪ) 
ಮುಂತಾದವುಗಳಿಂದ ತಮ್ಮನ್ನು ಅಲಂಕರಿಸಿಕೊಳ್ಳದೆ 

10 (ದೇವ ಭಕ್ತಿಯರೆನಿಸಿಕೊಳ್ಳವ ಸ್ತ್ರೀಯರಿಗೆ ಯುಕವಾಗಿರುವ ಪ್ರಕಾರ) ಸತ್ಕಯೆಗಳಿಂದಲೇ 
ಅಲಂಕರಿಸಿಕೊಳ್ಳಬೇಕು. 


ನಮ್ರತೆಯಿಂದ ಐಬಟ್ಟೆಧರಿಸುವುದನ್ನು ವಿಭಿನ್ನ ಸಂಸ್ಕೃತಿಗಳಲ್ಲಿ ವಿಭಿನ್ನವಾಗಿ 
ವಾನಾಖ್ಯಾನಿಸಲ್ಪಟ್ಟೆದೆ ಎಂಬುದಾಗಿ ಕೆಲವರು ವಾದಿಸಬಹುದು ಎಂಬುದಾಗಿ ವಾನು 
ತಿಳಿದಿದ್ದೇನೆ. ಒಂದು ಸಂಸ್ಕೃತಿಯಲಿ ಅಸಭ್ಯವೆಂಬುದಾಗಿ ಪರಿಗಣಿಸಲ್ಪಟ್ಟಿರುವುದು 
ಇನ್ನೊಂದು ಸಂಸ್ಕೃತಿಯಲ್ಲಿ ಪರಿಪೂರ್ಣವಾಗಿ ಸರಿಯಾದುದಾಗಿರಬಹುದೆಂದು ಅವರು 
ಹೇಳಬಹುದು. ನನ್ನ ಪ್ರತಿಕ್ರಿಯೆ ದ್ವಿಮುಕವಾಗಿರುತ್ತದೆ: ಮೊದಲನೆಯದಾಗಿ, ಧರ್ಮಗ್ರಂಥವು 
ಸ್ಟೀಯರು ಸುಂದರಗೊಳಿಸುವ ಮತ್ತು ಪ್ರದರ್ಶಿಸುವುದಕ್ಕೆ ಹೀಗೆ ಕರೆ ನೀಡುತದೆ “ಹೃದಯದ 
ಗುಪ್ತ ವ್ಯಕ್ತಿ” ಇದು ದೇವರ ದೃಷ್ಟಿಯಲ್ಲಿ ತುಂಬಾ ಅಮೂಲ್ಯವಾದದ್ದು (1 ಪೇತ್ರನು 3:4) 
ಆದ್ದರಿಂದ ಸಂಸ್ಕೃತದಲ್ಲಿ ಲೆಕ್ಕಿಸದೆ, ಒಬ್ಬ ನಂಬಿಕೆಯುಳ್ಳ Akad ದೃಷ್ಟಿಯು 
ಇದಾಗಿರಬೇಕು. ಎರಡನೆಯದಾಗಿ, ನೀವು ವಾಸಿಸುತ್ತಿರುವ ಸಂಸ್ಕೃತಿಯ ಸನ್ನಿವೇಶದೊಳಗೆ 
ನಮ್ರತೆಯುಳ್ಳವರಾಗಿರಿ. 


ಪ್ರಾಮಾಣಿಕತೆ 


ಜ್ಞಾನೋಕ್ಲಿಗಛು 10:9 
ನಿರ್ದೋಷದ ನಡತೆಯವನು ನರ್ಭಯವಾಗಿ ನಡೆಯುವನು ವಕ್ರಮಾರ್ಗಿಯು ಬೈಲಿಗೆ ಬೀಳುವನು. 


ನಮ್ಮ ಜೀವಿತದ ಯಾವುದೇ ಕೇತ್ರದಲ್ಲಿ ಪ್ರಾಮಾಣಿಕತೆ ಮತ್ತು ನಿಷ್ಠಾವಂತಿಕೆ ಮೇಲೆ ರಾಜಿ 
ಮಾಡಿಕೊಳ್ಳಲಾಗುವುದಿಲ್ಲ. ಸಂದರ್ಭಗಳು ಎಷ್ಟೆ ಬೇಡಿಕೆಯಿಟ್ಟಿರು ಅದನ್ನು ಲೆಕ್ಕಿಸದೇ-ನಾವು 
ಚಲಿಸದೆ ಇರುವಂತಹ ಗಡಿಯು ಇದಾಗಿದೆ. 


ಪರಿಶ್ರಮದ ಕೆಲಸ 


ಜ್ಞಾನೋಕ್ತಿಗಳು 10:4 
ಜೋಲು ಗೈ ದಾರಿದ್ಯ ಚುರುಕು ಗೈ ಐಶ್ವರ್ಯ. 


ಜನರು ಹೊಂದಿರುವ ತ್ವರಿತ ಯಶಸ್ಸಿನಿಂದ ನಾವು ಕೆಲವೊಮ್ಮೆ ಆಕರ್ಜಿತರಾಗುತ್ತೇವೆ. 
ಎರಡನೆಯ, ವೆಬ್‌ ಬೂಮ್‌ನ ನಕ್ಷತ್ರ ಎಂಬುದಾಗಿ ಕರೆಯಲ್ಪಡುವ ಫೇಸಬುಕ್‌ ಡಾಟ್‌ 
ಕಾಮ್‌ನ ಸಂಸ್ಥಾಪಕ 23 ವರ್ಷದ ಹಾರ್ವರ್ಡ ಡ್ರಾಪ್‌ ಜಟ್‌ ಜುಕರ್‌ ಬರ್ಗ್‌, ಈ ಪುಸ್ತಕವನ್ನು 
ಬರೆಯುವ ಸಮಯದಲ್ಲಿ 15 ಮಿಲಿಯನ್‌ ಮತ್ತು ಅದಕ್ಕಿಂತ ಹೆಚ್ಚಿನ ಆಸ್ಲಿ ಮೌಲ್ಯವನ್ನು 
ಹೊಂದಿದ್ದರು. ಒಂದು ಉತ್ತಮ ವಿಚಾರದೊಡನೆ ಮತ್ತು ಸುಮಾರು 4 ವರ್ಷಗಳಲ್ಲಿ ಅವನು 
ಬಹುತೇಕ ತ್ವರಿತ ಯಶಸ್ಸನ್ನು ಅನುಭವಿಸಿದ್ದಾನೆ. 


13 


ಪ್ರಾಚೀನ ಹೆಗ್ಗುರುತು 


3,03 ಯಶಸ್ಸಿನ ಕಥೆಗಳನ್ನು ಕೇಳುವುದು ಮತ್ತು ನೋಡುವುದು ಕೆಲವೊಮ್ಮೆ ನಾವು 
ಸುಲಭವಾದ ಮಾರ್ಗವನ್ನು ಹುಡುಕುವ ಸ್ಥಾನಕ್ಕೆ ನಮ್ಮನ್ನು ತಳ್ಳುತ್ತದೆ. ಪರಿಶ್ರಮದ ಕೆಲವು 
ಯಾವುದೇ ಹೆಚ್ಚು ಅನ್ನ್ವಯದಂತೆ ಕಾಣುತ್ತಿಲ್ಲ. ಆದರೆ “ಪ್ರಾಚೀನ ಹೆಗುರುತು” ಹೇಳತದೆ 
ಜೋಲುಗ್ಯೈಯನ್ನು ಹೊಂದಿದ್ದರೆ ಬಡವರಾಗಿ ಕಂಡುಬರುತೇವೆಂದು ಹೇಳುತ್ತದೆ. ಪರಿಶ್ರಮವು 
ಯಶಸ್ಸನ್ನು ನೋಡುತದೆ. 


ವಿಪ್ರೋದ ಅಧ್ಯಕ್ಷ ಅಜೀಮ್‌ ಪ್ರೇಮ್‌ಜಿ ವಾರದಲ್ಲಿ ಸರಾಸರಿ 80 ಗಂಟೆಗಳ ಕಾಲ ಕೆಲಸ 
ಮಾಡುತ್ತಾರೆ ಎಂದು ಹೇಳಲಾಗಿದೆ ಎಂದು ನಿಮಗೆ ತಿಳಿದಿದೆಯೇ? ಯಾರನ್ನಾದರೊಬ್ಬರನ್ನು 
ಅವರ ತಂಡದ ಭಾಗವಾಗಿ ಪರಿಗಣಿಸುವಾಗ “ವಾರದಲ್ಲಿ ಎಷ್ಟು ಗಂಟೆಗಳು ಕೆಲಸವನ್ನು 
ನೀವು ಮಾಡುತ್ತೀರಿ”? ಎಂಬುದಾಗಿರುವುದು ಅವರ ಒಂದು ಪ್ರಶ್ನೆಯಾಗಿರುತ್ತದೆ. 
ಯಾರಾದರೂ ಅಧ್ಯಕ್ಷರೊಂದಿಗೆ ನೇರವಾಗಿ ಕಲಸ ಮಾಡಲು ಬಯಸಿದರೆ ಒಂದು ವಾರಕ್ಕೆ 60- 
70 ಗಂಟೆಗಳು ಕಲಸ ಮಾಡಲು ಸಿದ್ಧರಿರಬೇಕು. ನಮ್ಮ ಕಲಸದೊಡನೆ ಅತಿರೇಕ್ಕ ಹೋಗಬೇಕು 
ಎಂಬುದಾಗಿ ನಿಮ್ಮನ್ನು ಪ್ರೋತ್ಸಾಹಿಸುತ್ತಿಲ.ಕಲ ಆದರೆ ಯಶಸ್ಸು ಅನ್ನುವುದು 
ಕಳಪೆಯಾದದಲ್ಲ ಎಂಬುದನ್ನು ನಾವು ಅರ್ಥಮಾಡಿಕೊಳ್ಳಬೇಕು. 


ಆದ್ಯತೆಗಳು 


ಪ್ರಪಂಚದಲ್ಲಿ ಎಲ್ಲವೂ ಅರ್ಥವಿವರಣೆ ವಿಷಯ ಮತ್ತು ಸಂಬಂಧಿತವಾಗಿರುವುದರಿಂದ 
ಪ್ರಪಂಚದಲ್ಲಿನ ದೃಷ್ಟಿಯಲ್ಲಿ ನಮ್ಮ ಆದ್ಯತೆಗಳು ನಿರಂತರವಾಗಿ ಸವಾಲು ಹೊಂದಿವೆ. 


ಮತ್ತು ಮತ್ತಯ 6:33ನ್ನು ಇನ್ನೂ ಅದೇ ರೀತಿಯಲ್ಲಿ ಓದುತ್ತೇವೆ ಮತ್ತು ನಮ್ಮ ಜೀವಿತದಲ್ಲಿ 
ಪಾಲಿಸಬೇಕಾದ ಆದ್ಯತೆಗಳಿಗಾಗಿ ಪ್ರಾಚೀನ ಹೆಗುರುತುಗಳಿವೆ.. 


ಮಾರ್ಕ 12:29-31 

29 ಇಸ್ರಾಯೇಲ ಜನವೇ ಕೇಳು 

30 ನಮ್ಮ ದೇವರಾದ ಕರ್ತನು ಒಬ್ಬನೇ ದೇವರು. ನಿನ್ನ ದೇವರಾದ ಕರ್ತನನ್ನು ಪೂರ್ಣ 
ಹೃದಯದಿಂದಲೂ ಪೂರ್ಣ ಪ್ರಾಣದಿಂದಲೂ ಪೂರ್ಣ ಬುದ್ದಿಯಿಂದಲೂ ಪೂರ್ಣಶಕಿತಿಂದಲೂ 
ಪ್ರೀತಿಸಬೇಕು ಎಂಬದೇ ಮೊದಲನೆಯ ಆಜ್ಲೆ. 

31 ನಿನ್ನ ನೆರೆಯವನನ್ನು ನಿನ್ನಂತೆಯೇ ಪೀತಿಸಬೇಕು ಎಂಬಂದೇ ಎರಡನೆಯ ಆಜ್ಜೆ. 
ಇವುಗಳಿಗಿಂತ ಹೆಚ್ಚಿನ 0323, ಮತ್ತೊಂದಿಲ್ಲ ಎಂದು ಉತ್ತರ ಕೊಟ್ಟನು. 


ಮತ್ತಾಯ 6:33 
ಹೀಗಿರುವದರಿಂದ ನೀವು ಮೊದಲ ದೇವರ ರಾಜ್ಯಕ್ಕಾಗಿಯೂ ನೀತಿಗಾಗಿಯೂ ತವಕಪಡಿರಿ. ಇವುಗಳ 
ಕೂಡ ಅವೆಲ್ಲವೂ ನಿಮಗೆ ದೊರಕುವವು. 


WOO ,ANVON ನಮಗೆ, ದೇವರಿಗಾಗಿರುವ ನಮ್ಮ ಪ್ರೀತಿ ಮತ್ತು ದೇವರ ರಾಜ್ಯದ 
ಉದ್ದೇಶಗಳನ್ನು ಹಿಂಬಾಲಿಸುವುದು. ಮವೈಯಕಿಕ ಸೌಕರ್ಯಗಳು, ವೈಯಕಿಕ ಮಹತ್ವಾಕಾಂಕ್ಷೆ 
ಮುಂತಾದವುಗಳಿಗಿಂತ ಮೇಲಿನ ಪಟ್ಟೆಯಲ್ಲಿ ಅಗ್ರಸ್ಮಾನದಲ್ಲಿರಬೇಕು. 


ಪ್ರಪಂಚದಲ್ಲಿ ಮನುಷ್ಯನ ಮೌಲ್ಯವು ಅವನು ಒಡೆತನದಲ್ಲಿ ಹೊಂದಿರುವುಗಳ ಮೇಲೆ 
ಅಳೆಯಲಾಗುತ್ತದೆ, ನಾವು ಹೊಂದಿರುವ ವಸ್ತುಗಳಿಂದ ನಾವು ಯಾರು ಎಂಬುದು ಬಹಳ 
ಪ್ರಾಮುಖ್ಯ ಎ೦ದು ನಾವು ಅರ್ಥ ಮಾಡಿಕೊಳ್ಳಬೇಕು! 


14 


ಪ್ರಾಚೀನ ಹೆಗ್ಗುರುತು 


ಲೂಕ 12:15 
ಎಲ್ಲಾ ಲೋಭಕ್ಕೂ ಎಚ್ಛರಿಕೆಯಾಗಿದ್ದು ನಿಮ್ಮನ್ನು ಕಾಪಾಡಿಕೊಲ್ಲಿರಿ. ಒಬ್ಬನಿಗೆ ಎಷ್ಟು ಆಸ್ಲಿಯಿದ್ದರೂ 
ಅದು ಅವನಿಗೆ ಜೀವಧಾರವಾಗುವುದಿಲ್ಲ. 


ಸಾಕ್ಷಿ 


eA 


ಎಲ್ಲಾ ಸಮಯಗಳಲ್ಲಿ ನಮ್ಮ ಸಾಕ್ಲಿಯನ್ನು ಪಾಲಿಸಿಕೊಂಡು ಹೋಗುವುದು ಅಗತ್ಯವಾಗಿದೆ. 
ನಮ್ಮ ಸಾಕ್ಲಿಗಳು - ನಮ್ಮ ಜೀವಿತಗಳು, ನಮ್ಮ ಕ್ರಿಯೆಗಳು, ಮನೋವರ್ತನೆಗಳು ಮತ್ತು 
ನಡವಳಿಕಗಳು. ನಾವು ಒಂದು ಮಾತನ್ನು ಮಾತನಾಡದೇ ಇರುವಾಗಲೂ ನಮ್ಮ 
ಸುತ್ತಮುತ್ತಲಿನವರು ಮಾತನಾಡುವುದಾಗಿರುತ್ತದೆ. ನಿಂದನೆಗೆ ಮೇಲಿರುವ ಸಾಕ್ಟಿಯನ್ನು 
ಕಾಪಾಡಿಕೊಳ್ಳಲು ನಾವು ಎಲ್ಲಾ ಪ್ರಯತ್ನಗಳನ್ನು ಮಾಡಬೇಕು .. ಯಾರು ತಪ್ಪನ್ನು 
ನಿಮ್ಮಲ್ಲಿ ಕಾಣದಂತಹ ಜೀವನವನ್ನು ನಡೆಸಬೇಕು. ನಾವು ಜೀವಿಸುವಂತಹ ರೀತಿಯು ನಾವು 
ಹಿಂಬಾಲಿಸುವಾತನಿಗೆ ಸ್ತೋತ್ರಗಳನ್ನು ತೋರಿಸುವಂತಿರಬೇಕು (1 ಪೇತ್ರನು 2:9). 


ಮದುವೆ ಮತ್ತು ಕುಟಿಂಬಕ್ಕಾಗಿ ಪ್ರಾಚೀನ ಹೆಗುರುತುಗಳು 


ಮದುವೆ 


ಇಬ್ರಿಯರಿಗೆ 13:4 
ಗಂಡ BOBS ಸಂಬಂಧವು ನಿಷಳಂಕವಾಗಿರಬೇಕು. ಜಾರರಿಗೂ ವ್ಯಭಿಚಾರಿಗಳಿಗೂ ದೇವರು 
ನ್ಯಾಯತೀರಿಸುವನೆಂದು ತಿಳುಕೊಳ್ಳಿರಿ. 


ವಿಶ್ವಾಸಿಗಳಾಗಿ, ನಾವು ಮದುವೆಯು ದೇವರಿಂದ ಅಭಿಷೇಕಿಸಲ್ಪಟ್ಟಿ ಸಂಯೋಜನೆ ಎಂದು 
ಅರ್ಥಮಾಡಿಕೊಳ್ಳಬೇಕು. ಇದು ಜೀವಮಾನದ ಒಡಂಬಡಿಕೆಯಾಗಿದೆ. ನಾವು ಚಲಿಸದಂತಹ 
ಪ್ರಾಚೀನ ಹೆಗ್ಗುರುತು ಇದಾಗಿದೆ. ಡೇಟಿಂಗ್‌ (ಪ್ರಣಯದ ಜೊತೆಗಾರರ/ ಜೊತೆಗಾರ್ತಿ 
ಯಾಗಿರುವವರು) ಮಾಡುವವರು ನೀವು ಮದುವೆಯಾಗುವವರೆಗೂ 
ಮದುವೆಯಾಗಿಲ್ಲವೆಂದು ನೆನಪಿನಲ್ಲಿಟ್ಟಿಕೊಳ್ಳಬೇಕು. ಮದುವೆಯ ಜವಬ್ದಾರಿಯೊಳಗೆ 
ಹೆಜ್ಜೆಯನ್ನಿಡುವ ಮೊದಲು ANA ವಿವಾಹಿತರ ಸವಲತ್ತುಗಳನ್ನು ಚಲಾಯಿಸಲು 
ಸಾಧ್ಯವಿಲ್ಲ. ಮದುವೆಯಾದವರಿಗೆ ನಿಮ್ಮ ಮದುವೆಯು ಇಬ್ಬರಿಗಾಗಿ ಮತ್ತು ಇಬ್ಬರಿಗೆ 
ಮಾತ್ರವೇ ರಚಿಸಲ್ಪಟ್ಟಿದೆ ಎಂಬುದನ್ನು ನೆನಪಿನಲ್ಲಿಟ್ಟುಕೊಳ್ಳಿರಿ. ಆಂತರಿಕ ವೃತ್ತವನ್ನು 
ಪಾಲಿಸಿರಿ. 


ಕುಟಿಂಬ 


ಕುಟಿಂಬವು ದೇವರು ರಚಿಸಿದ್ದಾಗಿದೆ. ನಿಮ್ಮ ಕುಟಿಂಬಕ್ಕೆ ನೀವು ಸೇವೆ ಮಾಡುವಾಗ, ದೇವರ 
-ವೇಮಿತ ಸೇವೆ (ಪ್ರಸಂಗಿಸುವುದು, ಪ್ರವಾದಿಸುವುದು ಅಥವಾ ಮಹಾತಾರ್ಯ ಮಾಡುವುದು) 
ಇದರಂತೆ ಹೋಲುವ ಅಥವಾ ಸಮಾನವಾದ ದೈವ-ನೇಮಿತ ಸೇವೆಯನ್ನು ನೀವು 
ನೆರವೇರಿಸುತ್ತೀರಿ. ಆದದರಿಂದ ಒಬ್ಬರ ಕುಟುಂಬದ ಸೇವೆಯು ನಾವು 
ದೂರವಾಗುವುದಿಲ್ಲದಂತ ಪ್ರಾಜೀನ ಹೆಗುರುತು ಆಗಿದೆ. ನಮ್ಮ ಕುಟುಂಬಗಳಲ್ಲಿ ಹೂಡಿಕೆ 
ಮಾಡುವುದನ್ನು ನಾವು ಆಧ್ಯತೆಯನ್ನಾಗಿ ಮಾಡುತ್ತೇವೆ. 


15 


ಪ್ರಾಚೀನ ಹೆಗ್ಗುರುತು 


ಎಿಶ್ವಾಸಿಗಳಾಗಿ ನಾವು ಬಾಗವಾಗಿರುವಂತಹ (ಸ್ನ್ಥಳೀಯಸಭೆ) ದೇವರಿಂದ 
ರಜಿಸಲ್ಪಟ್ಟೆರುವ೦ತಹದ್ಮಾಗಿರುವ ದೊಡ್ಡದಾದ ಸಮುದಾಯದಲ್ಲಿ ನಾವು 
ನಂಬಿಕೆಯಿಟ್ಟ್ಠಾಗಲೂ ರೇಖೆಗಳನ್ನು ಎಲ್ಲಿ ಎಳೆಯಲಾಗಿದೆ ಎಂಬುದರ ಕುರಿತು ತಿಳಿಯಲು 
ನಾವು ಬಹಳ ಜಾಗರೂಕರಾಗಿರಬೇಕು. ದೊಡ್ಡ ಸಭಾ ಸಮುದಾಯದೊಳಗೆ ಕುಟುಂಬವು 
ಕಶರಗಿಸಿಬಿಡುವುದನ್ನು ನಾವು ಅನುಮತಿಸುವುದಿಲ್ಲ. 


ತಂದೆ ತಾಯಂದಿರನ್ನು ಗೌರವಿಸುವುದು 


ಜ್ಞಾನೋಕ್ತಿಗಛು 1:8-9 
8 ಮಗನೇನಿನ್ನ ತಂದೆಯ ಉಪದೇಶವನ್ನು ಕೇಳ, ನಿನ್ನ ತಾಯಿಯ ಬೋಧನೆಯನ್ನು ತೊರೆಯ ಬೇಡ 
9 ಅವು ನಿನ್ನ ತಲೆಗೆ ಅಂದದ ಪುಷ್ಠ ಕ8ರೀಟ ಕೊರಳಿಗೆ ಹಾರ. 


ನಮ್ಮ ತಂದೆ ತಾಯಂದಿರನ್ನು ಗೌರವಿಸುವುದು, ಘನತೆಸಲ್ಲಿಸುವುದು ಮತ್ತು ಸೇವೆ 
ಮಾಡುವುದು. ಹಳೆಯ ಶೈಲಿಯಂತೆ ಕಾಣಿಸಬಹುದು. ವಿಶ್ವಾಸಿಗಳಾಗಿ ನಾವು ನಮ್ಮ ತಂದೆ 
ತಾಯಂದಿರನ್ನು ಗೌರವಿಸಬೇಕೆಂದು ದೇವರ ವಾಕ್ಯದಿಂದ ನಾವು ಸಲಹೆ ಹೊಂದಿದ್ದೇವೆ. 
(ಎಫೆಸದವರಿಗೆ 6:1-3) ನಾವು ತ್ಯಜಿಸಬಾರದ ಒಂದು ದೈವಿಕ ಸಂಪ್ರದಾಯ ಇದಾಗಿದ 


16 


ಪ್ರಾಚೀನ ಹೆಗ್ಗುರುತು 


5. ಫೆ ಲಸದ ಸ್ಮಳಕ್ಕಾಗಿ ಪ್ರಾಚೀನ ಹೆಗುರುತುಗಳು 


ಮವೈಯಕಿಕ ಜೀವಿತ ಮತ್ತು ನಡಪಳಿಕೆಗಾಗಿ ನಾವು ಚರ್ಚಿಸಿದ್ದಂತಹ ಅದೇ ರೀತಿಯ ಪ್ರಾಚೀನ 
ಹೆಗುರುತುಗಳು ಕೆಲಸದ ಸ್ಥಳಗಳಿಗೂ ಸಹ ಅನ್ವಯಿಸುತ್ತವೆ. ನಿಮ್ಮ ವೃತ್ತಿಪರ ಪ್ರಪಂಚಕ್ಕೆ 
ಇಂತಹ ಪ್ರಾಚೀನ ಹೆಗ್ಗುರುತುಗಳನ್ನು ಕೊಂಡೊಯ್ಯಿರಿ. ಹೊಸ ಪ್ರಪಂಚದ ಸಂಸ್ಕೃತಿಯು 
ಇಂತಹ ಪ್ರಾಜೀನ ಹೆಗ್ಗುರುತುಗಳೊಂದಿಗೆ ರಾಜಿಮಾಡಿಕೊಳ್ಳಲು ಕಾರಣವಾಗಲು ಅವಕಾಶ 
ನೀಡಬೇಡಿರಿ. 


ಸ್ವಾತಂತ್ರ್ಯ 


ಕೆಲಸದ ಸ್ಥಳದಲ್ಲಿ ನೌಕರರು ಬರೀ “ಕೆೇಲಸಗಾರರಂತೆ” ಇರದೇ ಸಂಘ ಸಂಸ್ಥೆಯ ಬಾಗವೆಂದು 
ಬಾವಿಸುವಂತೆ ಮಾಡಲೂ ಎಲ್ಲಾ ಬಗೆಯ ಪದ್ಮತಿಗಳು ಮತ್ತು ಅಭಿದಾನಗಳನ್ನು ಇಂದು 
ನಾವು ಉಪಯೋಗಿಸುತ್ತೇವೆ. ಜನರು ಸ್ವತಂತ್ರರಾಗಿರಬೇಕು ಮತ್ತು ಇನ್ನೂ ಕಾರ್ಯ 
ಕ್ಷಮತೆಯನ್ನು ನಾವು ಅಪೇಕ್ಲಿಸುತ್ತೇವೆ. ಅನೇಕ ಸಮಯಗಳಲ್ಲಿ ನೌಕರರು ಶಿಸಿನ 
ಕೂರತೆಯನ್ನು ಅರ್ಥೈಸುವ ಸ್ವಾತಂತ್ರ್ಯವನ್ನು ತಪ್ಪಾಗಿ ಅರ್ಥೈಸಿಕೊಳ್ಳುತ್ತಾದೆ. 


ಸ್ವಾತಂತ್ಯವು IAN ಕೊರತೆಯಲ್ಲ ಸ್ವಾತ೦ಂತ್ಯವು ಹೊಣೆಗಾರಿಕೆಯ ಕೊರತೆಯಲ್ಲ. ಇದು 
ನೀವು ಯಾವಾಗ ಬರಬೇಕು ಮತ್ತು ಕಛೇರಿಯಿಂದ ಹೋಗಬೇಕಂಬುದರ ಕುರಿತು 
ತೀರ್ಮಾನಿಸುವುದಿಲ್ಲ, ಬಿಮಗೆ ಬೀವೇ ಪಾವತಿಸುತ್ತೀರಿ ಮೈಯಕಿಕ ಖರ್ಚುಗಳಿಗಾಗಿ Va) 
ಎಷ್ಟು ಖರ್ಚು ಮಾಡುತ್ತೀರಿ ಮತ್ತು ಅದನ್ನು ಕಂಪನಿಯ ಬೆಲೆ ಪಟ್ಟಿಗೆ ಸೇರಿಸುವುದು. ನೀವು 
ಯಾವ ಹೋಟೆಲ್‌ನಲ್ಲಿ ಉಳಿದು ಕೊಳ್ಳಬೇಕೆಂಬುದಾಗಿ ನೀವು ತೀರ್ಮಾನಿಸುವುದರ 
ಕುರಿತಾಗಿರುವುದಲ್ಲ. ಇವುಗಳಲ್ಲಿ ಯಾವುದು ಕೆಲಸದ ಸ್ಥಳದಲ್ಲಿನ ಸ್ವಾತಂತ್ಯವನ್ನು 
ಪ್ರತಿನಿಧಿಸುವುದಿಲ್ಲ. ಯಾವುದೇ ಉತ್ತಮ ಸಂಘ ಸಂಸ್ಥೆಯು ಈ ಎಲ್ಲಾ ಕ್ಷೇತ್ರಗಳಲ್ಲಿ ಮಾರ್ಗ 
ಸೂಚಿಗಳು ಮತ್ತು ಮೇರೆಗಳನ್ನು ಹೊಂದಿರುವುದು ಅಗತ್ಯವಾಗಿದೆ. ಇಲ್ಲವಾದರೆ ಅಲ್ಲಿ 
ಅವ್ಯವಸ್ಥೆ ಇರುತ್ತದೆ. ಕೆಲಸದ ಸ್ಮಳದಲ್ಲಿ ನಿಜವಾದ ಸ್ವಾತಂತ್ಯವೆಂದರೆ ಅನಗತ್ಯ 
ನಿರ್ಬಂಧಗಳು ಅಥವಾ ಹಸ್ತಕ್ಷೇಪವಿಲ್ಲದೇ ನಿಮ್ಮ ಸಂಸ್ಥೆಗೆ ಹೆಚ್ಚಿನ ಮೌಲ್ಯವನ್ನು ಸೃಷ್ಟಿಸುವ 
ನಿಮ್ಮ ಎಲ್ಲಾ ಸಾಮರ್ಥ್ಯಗಳನ್ನು ಬಳಸಲು ಬಿಮಗೆ ಸಾಕಷ್ಟು ಸ್ಥಳಾವಕಾಶವಿರುವುದಾಗಿದೆ. 
ಇದು ಸೃಜನಶೀಲ ಕಲ್ಪನೆಗಳನ್ನು ಹಂಚುವ ಗುರಿಗಳನ್ನು ನಿಗದಿಪಡಿಸುವುದು ಮತ್ತು ಅಂತಹ 
ಗುರಿಗಳನ್ನು ತಲುಪಲು ಮಾರ್ಗಗಳನ್ನು ವಿಶ್ಚಯಪಡಿಸುವ ಸವಲತ್ತುಗಳನ್ನು 
ಹೊಂದಿರುವುದರ ಶಈರಿತು ಇರುವುದಾಗಿದೆ. 


ಎಫೆಸದವರಿಗೆ 6:7 


ಮನುಷ್ಯರಿಗೋಸ್ಕರವಲ್ಲ ಕರ್ತನಿಗೋಸ್ಯರ ಸೇವೆ ಮಾಡುತ್ತೇವೆಂದು ಚಿತ್ತ ಪೂರ್ವಕವಾಗಿ ಸೇವೆ 
ಮಾಡಿರಿ. 


17 


Dees ಹೆಗ್ಗುರುತು 


ನೈತಿಕ ಸಾಪೇಕ್ಷ್ತತಾವಾದ ಮತ್ತು ಸಾಂದರ್ಭಿಕ VEITOA, ) 


ವ್ಯಾಪಾರ ವ್ಯವಹಾರ ಮತ್ತು ಮವೈಯಕಿಕ ಮೌಲ್ಯಗಳು ಸಾಂದರ್ಭಿಕ ನೈತಿಕತೆ ಮತ್ತು ನೈತಿಕ 
ಸಾಪೇತ್ಷತಾವಾದದಲ್ಲಿ ನಂಬಿಕೆಯಿಡುವ ಆಧುನಿಕೋತ್ತರ ಪ್ರಪಂಚ ನೋಟದಿಂದ ಕೆಲಸ 
ಸ್ಥಳದಲ್ಲಿ ಸವಾಲು ಹಾಕಲಾಗುತ್ತಿದೆ. ಸರಿ ಮತ್ತು ತಪ್ಪು, ಕಪ್ಪು ಮತ್ತು ಬಿಳುಪುಗಳು ಬೂದು 
ಬಣ್ಣದ ಛಾಯೆಗಳಲ್ಲಿ ವಿಭಜನೆಯಾಗಿವೆ. ಮೌಲ್ಯಗಳು, ನೈತಿಕತೆ ಮತ್ತು ಪ್ರಾಮಾಣಿಕತೆಯು 
ಲಾಭ, ಸರಿಯಾದ ಸಂಪರ್ಕಗಳು ಮತ್ತು ತ್ವರಿತ ಯಶಸ್ಸುಗಳಿಗಾಗಿ ರಾಜಿಮಾಡಿಕೊಂಡಿವೆ. 


ಪ್ರಾಚೀನ ಹೆಗುರುತು ಇನ್ನೂ ಓದುತ್ತದೆ: 


ಜ್ಞಾನೋಕ್ಲಿಗಛು 10:9 
ನಿರ್ದೋಷದ ನಡತೆಯವನು ನಿರ್ಭಯವಾಗಿ ನಡೆಯುವನು ವಕ್ರಮಾರ್ಗಿಯು ಬೈಲಿಗೆ ಬೀಳುವನು. 


ವೃತ್ತಿಪರರು ನಮ್ಮ ಪ್ರಪಂಚವನ್ನು ನಾವು ಪ್ರಭಾವಿಸಬೇಕು ಮತ್ತು ಕೇವಲ ಅದರಿಂದ 
ಪ್ರಭಾವಿತರಾಗಿರಬೇಡಿರಿ. ನಿಮಗೆ ಸವಾಲು ವೀಡಲು ನಾನು ಅಪೇಕ್ಲಿಸುತ್ತೇನೆ: ಒಂದು 
ವಿಭಿನ್ನತೆಯನ್ನು ಉಂಟುಮಾಡಿರಿ; ಕೇವಲ ಜೀವನ ಮಾಡಬೇಡಿರಿ. 


ಸಭೆ WIS, ಪ್ರಾಚೀನ ಹಗುರುತುಗಳು 
ಸಂಗೀತ 


ಸಮಕಾಲೀನ ಸಂಗೀತವು ತಪ್ಪಾದುದಲ್ಲ. ಹೊಸ ತಲೆಮಾರಿನವರು ಸಂಪರ್ಕ ಹೊಂದುವ 
ದೈವಿಕ ಹಾಡುಗಳನ್ನು ಸಂಗೀತದೊಡನೆ ಹೊಂದಿರುವ ಶ್ರೇಷ್ಠ್ಟವಾದುದಾಗಿದೆ. ಆದಾಗ್ಯೂ 
ದೇವರನ್ನು ಅನುಭವ ಸವಿಯುವುದಕ್ಕಿಂತ ಮೇಲಾಗಿ ಸಂಗೀತವನ್ನು ಮೇಲಕ್ಕತ್ತುವ 
ಸಂಗೀತಗಳ ಶುರಿತು ಬಹಳ ಜಾಗರೂಕರಾಗಿರಬೇಕು. 


ಧರ್ಮೋಪದೇಶಕಾಂಡ 31:19 

ಆದಕಾರಣ ನೀನು ಈ ಪದ್ಯವನ್ನು ಬರೆದುಕೊಂಡು ಇಸ್ರಾಯೇಲ್ಕರಿಗೆ ಕಲಿಸಿಕೊಡಬೇಕು. ಈ 
ಇಸ್ರಾಯೇಲ್ಯರಿಗೆ ವಿರೋಧವಾಗಿ ನನ್ನ ಪಕ್ಷದಲ್ಲಿ ಸಾಕ್ಲಿಯಾಗಿರುವಂತೆ ಇದನ್ನು ಅವರಿಗೆ 
ಬಾಯಿಪಾಠಮಾಡಿಸು. 


ಹಾಡುಗಳು ಬರೆಯಲ್ಪಡಬೇಕು ಎಂಬುದಾಗಿ ದೇವರು ಬಯಸುವ ಒಂದು ಕಾರಣವೇನೆಂದರೆ, 
ಆತನ ಜನರಿಗೆ ಅದನ್ನು ಬೋಧಿಸಲು ಮತ್ತು ಆತನು ಮಾಡಿದ ಕಾರ್ಯಗಳನ್ನು ಮತ್ತು 
ಆತನನ್ನು ನಿರಂತರವಾಗಿ ನೆನೆಸಿಕೊಳ್ಳವಂತೆ ಅವರ ಬಾಯಿಗಳಲ್ಲಿ ಆತನ ವಾಕ್ಯವನ್ನು 
ಇರಿಸುವುದಾಗಿ. ಈ ಪ್ರಾಚೀನ ಹೆಗುರುತಿನಿಂದ ಸಮಕಾಲಿನ ಹಾಡುಗಳನ್ನು ನಾವು 
ಮೌಲ್ಯಮಾಪನ ಮಾಡುವುದು ಅವಶ್ಯಕವಾಗಿದೆ. ಒಂದು ಹಾಡು ದೇವರ ಸಂಕಲ್ಪ ಸಾಧಿಸಲು 
ಸಹಾಯ ಮಾಡುತ್ತದಾ? 


ಹಾಗೆಯೇ, ನಂಬಿಕೆಯ ಹಳೆಯ ಸ್ತುತಿಪದಗಳನ್ನು ನಿರ್ಲಕ್ಯ ಮಾಡಬಾರದು. ಇಂತಹ 
ಸ್ತುಗೀತೆಗಳು ಸಂಪೂರ್ಣವಾದ ದೈವಶಾಸ್ಸ, ನಂಬಿಕೆಯ ವ್ಯಕಪಡಿಸುವವುಗಳಾಗಿವೆ. 


18 


Dees ಹೆಗ್ಗುರುತು 


ಎಫೆಸದವರಿಗೆ 5:19 

ಆದರೆ ಪವಿತ್ರಾತ್ಮಭರಿತರಾಗಿದ್ದು ಕೀರ್ತನೆಗಳಿಂದಲೂ ಆತ್ಮ ಸಂಬಂಧವಾದ ಪದಗಳಿಂದಲೂ 
ಒಬ್ಬರಿಗೊಬ್ಬರು ಮಾತಾಡಿಕೊಳ್ಸತ್ತಾ ನಿಮ್ಮ ಹೈದಯಗಳಲ್ಲಿ ಕರ್ತನಿಗೆ ಗಾನ ಮಾಡುತ್ತಾ ಕೀರ್ತನೆ 
ಹಾಡುತ್ತಾ... 


ಕರ್ತನಿಗೆ ಸುಮಧುರ ಅಭಿವ್ಯಕಕತೆಗಳಂತೆ ಸುವಾರ್ತಾ ರಾಗಗಳು, ಕೀರ್ತನೆಗಳು ಮತ್ತು ಸ್ತುತಿ 
ಪದಗಳು ಎಲ್ಲವೂ ನಮಗೆ ಅವಶ್ಯಕವಾಗಿವೆ. 


ಶಿಸ್ತು 


ಅನೇಕ ಸಭಾಪಾಲಕರು ಕುರುಬನ ಕೋಲನ್ನು ಉಪಯೋಗಿಸಲು ಇಂದು ಭಯಪಡುತ್ತಾರೆ. 
ಪ್ರತಿಯೊಬ್ಬ ಕುರುಬನು ಅವನ ಕುರಿಗಳನ್ನು ಹಸಿರುಗಾವಲಲ್ಲಿ ನಡೆಸುವುದು ಮತ್ತು 
ವಿಶ್ರಾಂತಿಕರವಾದ ನೀರುಗಳ ಬಳಿ ಬರಮಡುವುದು ಮಾತ್ರವಲ್ಲದೇ, ಅವನ ಕುರಿಗಳನ್ನು 
ಸಂರಕ್ಷಿಸಲು ಮತ್ತು ಮಾರ್ಗದರ್ಶಿಸಲು ದೊಣ್ಣೆ ಮತ್ತು ಕೋಲು ಸಹ ಅಗತ್ಯವಾಗಿದೆ. 


ವೈದ್ಯಕೀಯ ಲೋಕದಲ್ಲಿ ಅಂತಿಮವಾಗಿ ಅನಾರೋಗ್ಯದಿಂದ ಬಳಲುತ್ತಿರುವವರಿಗೆ 
ಉಪಶಾಮಕ COG ಎಂಬುದಾಗಿ ಕರೆಯುವುದನ್ನು ನಾವು ಹೊಂದಿದ್ದೇವೆ. 
ವಿಚಾರವೇನೆಂದರೆ ಅವರ ಅಂತಿಮ ದಿನಗಳನ್ನು ಸಾಧ್ಯಕರವಾದಷ್ಟು ಆರಾಮದಾಯಕವಾಗಿ 
ಇರಿಸುವುದಾಗಿರುತ್ತದೆ. ದೈಹಿಕವಾಗಿ ಬಳಲುತ್ತಿರುವವರಿಗೆ ಇದು ಶಪ್ರೇಷ್ಟವಾದುದಾಗಿದೆ. 
ಹೇಗಾದರೂ, ಪಾಪದಲ್ಲಿ ಇರುವವರಿಗೆ ಮತ್ತು ದೇವರ ಕೃಪೆಗೆ ತಪ್ಪಿ ಹಿಂಜರಿದು 
ಕಡಿಮೆಯಾಗುವ ಅಂಚಿನಲ್ಲಿರುವವರ ಮೇಲೆ ಸಭೆಯು ಉಪಶಾಮಕ ಆರೈಕೆ ಒದಗಿಸಲು 
ಸಾಧ್ಯವಿಲ್ಲ. (ಇಬ್ರಿಯರಿಗೆ 12:15) ಅವರು ನಿತ್ಯತ್ವಕ್ಕೂ ನರಕದಲ್ಲಿ ಕಳೆಯುವುದಕ್ಕೆ ಮಾತ್ರವೇ 
ಭೂಮಿಯ ಮೇಲೆ ಅವರನ್ನು ಆರಾಮದಾಯಕವಾಗಿ ಮಾಡುವುದು ಯಾವುದೇ 
ಉಪಯೋಗವಿಲ್ಲ. ಬದಲಿಗೆ ನಾವು ಚಾಕುವನ್ನು ತೆಗೆದುಕೊಂಡು ಮತ್ತು ಅವರು ಪಾಪ 
ಮಾಡಲು ಕಾರಣವಾಗಿರುವ ಬಲ ಕ್ಯ ಅಥವಾ ಬಲಕಣ್ಣನ್ನು ಕತ್ತರಿಸಿ ಹಾಕುವ 
ಅನಾನುಕೂಲಕರ ಪ್ರಕ್ರಿಯೆ ಮೂಲಕವಾಗಿ ಅವರು ಹಾದುಹೋಗಲು ಸಹಾಯ 
ಮಾಡುತ್ತೇನೆ. (ಮತ್ತಾಯ 5:29-30). ಸಭೆ ನಿಮ್ಮ ಸಬಾಪಾಲಕರು ನಿಜವಾದ ಕುರುಬನಾಗಿರಲು 
ಅವಕಾಶ ನೀಡಿರಿ. ದೊಣ್ಣೆ ಮತ್ತು ಕೋಲನ್ನು ಉಪಯೋಗಿಸಲು ಅವನಿಗೆ ಅವಕಾಶನೀಡಿರಿ 
ಇವುಗಳಲ್ಲದೆ ಕುರಿಗಳನ್ನು ಸಂರಕ್ಕಿಸಲು, ಸರಿಪಡಿಸಲು ಮತ್ತು ಮಾರ್ಗದರ್ಶಿಸಲು 
ಶಕರಾಗುವುದಿಲ್ಲ. 


1 ಕೊರಿಂಥದವರಿಗೆ 4:21 
ನಿಮ್ಮ ಇಷ್ಟವೇನು? ಬೆತ್ತ ತೆಗೆದುಕೊಂಡು ನಿಮ್ಮ ಬಳಿಗೆ ಬರಲೋ ಪ್ರೀತಿಯಿಂದಲೂ ಸೌಮ್ಯ 
ಬಾವದಿಂದಲೂ ಕೂಡಿದವನಾಗಿ ಬರಲೋ? 


ನಾವು ಸಮೃದ್ದವಾದ ಕೃಷೆಯಲ್ಲಿ ನಂಬುತ್ತೇವೆ ಆದರೆ ದೈವಿಕ ಶಿಸಿನಲ್ಲಿಯು ಸಹ ನಾವು 
ನಂಬಿಕೆಯಿಡುತ್ತೇವೆ. ಕೃಪೆಯ ಹೆಸರಿನಲ್ಲಿ ದೈವಿಕ ಜೀವನಕ್ಕೆ ಅನುಸರಣೆ ತ್ಯಾಗ ಮಾಡದಿರಿ. 
ಇಲ್ಲವೇ ಶಿಸ್ತಿನ ಮೇಲೆ ಅತಿರೇಕಕ್ಕೆ ಹೋಗಬೇಕೆ ಮತ್ತು ದೇವರ ಕೃಪೆಯಿಲ್ಲದೆ, ನಮ್ಮಲ್ಲಿ 
ಯಾರೂ ಅದನ್ನು ಮಾಡುವುದಿಲ್ಲ ಎಂದು ಮರೆತು ಬಿಡಬೇಕ! 


19 


ಪ್ರಾಚೀನ ಹೆಗ್ಗುರುತು 


ನಾಯಕತ್ಮಕೆ ಸಮರ್ಪಿಸುವಿಕೆ 


ಆಧುನಿಕೋತರ ಪ್ರಪಂಚದಲ್ಲಿ "ಗೌರವ' ‘SVS’ 'ಸಮರ್ಪಣೆ' ಮತ್ತು "ನಿಧೇಯತೆ' ಎಂಬುವು 
ಕೆಟ್ಟ ಪದಗಳಂತೆ ಪರಿಗಣಿಸಲ್ಪಡುತವೆ. ಮತ್ತು ಇಂತಹ ವರ್ತನೆಯು ಸಭೆಗಳೊಳಗೆ 
ಮುಳುಗಿವೆ. 


ಪ್ರಾಚೀನ ಹೆಗುರುತು ಇಲ್ಲಿದೆ: 


ಇಬ್ರಿಯರಿಗೆ 13:17 

ನಿಮ್ಮ ಸಭಾನಾಯಕರ ಮಾತನ್ನು ಕೇಳಿರಿ, ಅವರಿಗೆ ಅಧೀನ ರಾಗಿರಿ ಅವರು ಲೆಕ್ಕ 
ಒಪಷ್ಪಿಸಬೇಕಾದವರಾಗಿ ನಿಮ್ಮ ಆತ್ಮಗಳನ್ನು ಕಾಯುವವರಾಗಿದ್ದಾರೆ. ಅವರು ವ್ಯಸನ ಪಟದೆ 
ಸಂತೋಷದಿಂದ ಇದನ್ನು ಮಾಡುವಂತೆ ನೋಡಿರಿ ಅವರು ವ್ಯಸನದಿಂದಿರುವುದು ನಿಮಗೆ 
ಪ್ರಯೋಜನಕರವಾದದ್ದಲ್ಲ. 


ಸೇವೆಗಾಗಿ ಪ್ರಾಚೀನ ಹೆಗುರುತುಗಳು 


ಉಡುಪು 


ಯಾಜಕರ ವನಿಲುವಂಗಿಯಿಂದ ಅಥವಾ ಪ್ರವಚನ ಪೀಠದಿಂದ ಹಿಂದೆ ಪ್ರಾಸಂಗೀತ 
ಬಟ್ಟೆಗಳನ್ನು ಹಾಕಿಕೂಳ್ಳವುದರೊಡನೆ ಸಚಿದೇಶಕರು ಬಹಳ ದೂರ ಹೋಗಿದ್ದೇವೆ. 
ಪ್ರಸಂಗಿಗಳನ್ನು ಅವರು ಉಡುಪು ಧರಿಸುವ್ಯದರಿಂದ ನ್ಯಾಯತೀರ್ಪು ಮಾಡಬೇಡಿರಿ. 
ತೋಳಗಳ ಉಡುಪು ಧರಿಸಿರುವ ಕುರಿಗಳು ಇರಬಹುದು! ಅವರ ಜೀವಿತ, ನಡವಳಿಕೆ, ಅವರ 
ಸಂದೇಶವಲ್ಲ. ಪ್ರಾಮಾಣಿಕತೆ ಮತ್ತು ಅವರು ಬಿಡುಗಡೆಗೊಳಿಸುವ ಅಭಿಷೇಕವು 
ಪ್ರಾಮುಖ್ಯವಾಗಿರುತದೆ! ಸೇವೆಯಲ್ಲಿ ಪ್ರಾಚೀನ ಹೆಗ್ಗುರುತುಗಳನ್ನು ನಾವು 
ಪಾಲಿಸುವವರೆಗೂ ಪ್ರಾಸಂಗೀಕವಾಗಿ ಉಡುಪು ಧರಿಸುವುದರಲ್ಲಿ ಯಾವುದೇ ತಪ್ಪಿಲ್ಲ. 


ನಡತೆಗಳು 


ಇಂದಿನ ಕೈಸ್ತ ಪ್ರಪಂಚದ ನಿರ್ದಿಷ್ಠ ಕ್ಷೇತ್ರದಲ್ಲಿ ನಾವು ನೋಡುವುದರಲ್ಲಿ ನಾನು ಬಹಳ 
ಕಾಳಜಿಯುಳ್ಳವನಾಗಿದ್ದೇನೆ. ತಂಪಾದ ಮತ್ತು ಪ್ರಾಸಂಗಿಕವಾಗಿರಲು ಪ್ರಯತ್ನದಲ್ಲಿ ಸೇವಕರು 
ಮತ್ತು ಪ್ರಸಂಗಿಗಳು ಸೇವೆಯಲ್ಲಿ ನೈತಿಕ ಗುಣಮಟ್ಟಿಗಳನ್ನು ಸಾಮಾನ್ಯವಾಗಿ 
ಕಡೆಗಣಿಸುತ್ತಿದ್ದಾರೆ. ಒಬ್ಬ BAONW) ಪ್ರವಚನ ಪೀಠದಲ್ಲಿ ನಿಂತು ಅವನ ಸಭಿಕರುಗಳ 
ಮುಂದೆ ಶಾಂತವಾದವನಂತೆ ಕಾಣಿಸಲು ಪ್ರತಿವಾರ ಅವನ ಹೆಂಡತಿಯೊಡನೆ ಎಷ್ಟುಬಾರಿ 
ಲೈಂಗಿಕ ಕ್ರಿಯೆ ಮಾಡಿದನೆಂಬುದರ ಕುರಿತು ಮಾತನಾಡುವುದನ್ನು ಕಲ್ಪಿಸಿಕೊಳ್ಳಿರಿ! 
ಆರಾಮವಾಗಿರುವ ಪ್ರಯತ್ನದಲ್ಲಿ ಪ್ರವಚನ ಪೀಠದ ಪವಿತ್ರತತೆಯು ಸಡಿಲ ಭಾಷೆ, ಕಳಪೆ 
ಹಾಸ್ಯಗಳು ಮತ್ತು ಇತರ ವಿಷಯಗಳಿಂದ ನಾವು ಕಳೆದುಕೊಂಡಿದ್ದೇವೆ. 


ಒಬ್ಬ ಪುರುಷನು, ತನ್ನ ಸೇವೆಯನ್ನು ಮೊದಲು ಪ್ರಾರಂಭಿಸಿದ ಸಮಯದಿಂದ 4 ಬಾರಿ 
ವಿವಾಹ WLS ಪಡೆದಿದ್ದಾರೆ ಮತ್ತು ಪ್ರಸ್ತುತದಲ್ಲಿ 5ನೇ ಮದುವೆಯಲ್ಲಿ ಇದ್ದಾನೆ, 
ದೂರದರ್ಶನದ  ಸೇವೆಯೊಡನೆ ಒಬ್ಬ ಸಭಾಪಾಲಿಕ ಮತ್ತು ಪ್ರಸಂಗಿಯಾಗಿ 
ಮುಂದುವರೆಯುತಿದ್ದಾನೆ. ಇದನ್ನು ನಾವು ಏಕೆ ತಾಳಿಕೂಳ್ಳತ್ತಿದ್ದೇವೆ? 

ಸೇವೆಯಲ್ಲಿ ಮತ್ತು ಆತ್ಮಿತ ನಾಯಕತ್ವದಲ್ಲಿರುವ೦ತಹವರಿಗೆ ಪ್ರಾಚೀನ ಹೆಗುುರುತು ಇದಾಗಿದೆ: 


20 


ಪ್ರಾಚೀನ ಹೆಗ್ಗುರುತು 


1 ತಿಮೊಥೆಯನಿಗೆ 3:1-5 

1 ಸಭಾಧ್ಯಕನ ಉದ್ಯೋಗವನ್ನು ಪಡಕೊಳ್ಸ ಬೇಕೆ೦ಂದಿರುವವನು ಒಳ್ಳೇ ಕೆಲಸವನ್ನು 
ಅಷೇಕ್ಲಿಸುವವನಾಗಿದ್ದಾನೆಂಬ ಮಾತು ನಂಬತಕ್ಕದ್ದಾಗಿದೆ. 

2 ಸಭಾಧ್ಯಕನು, ದೋಪಹಪಾರೋಪಣೆಯಿಲ್ಲದವನೂ, ಏಕಪತ್ನಿಯುಳ್ಳವನೂ, 
WDB DO BBV, ಜಿತೇಂದ್ರಿಯನೂ, ಮಾನಸ್ನನೂ, ಅತಿಥಧಿಸತ್ಕಾರ ಮಾಡುವವನೂ, 
ಬೋಧಿಸುವದರಲ್ಲಿ ಪ್ರವೀಣನೂ ಆಗಿರಬೇಕು. 

3 ಅವನು ಕುಡಿದು ಜಗಳವಾಡುವವನೂ, ಹೊಡೆದಾಡುವವನೂ ಆಗಿರಬಾರದು. ಸಾತ್ಮಿಕನೂ, 
ಕುತರ್ಕ ಮಾಡದವನೂ, ದ್ರವ್ಯಾಶೆಯಿಲ್ಲದವನೂ ಆಗಿರಬೇಕು. 

4 ಪೂರ್ಣ ಗೌರವದಿಂದ ತನ್ನ ಮಕ್ಕಳನ್ನು ಅಧೀನದಲ್ಲಿಟ್ಟುಕೊಂಡು 

5 ಸ್ವಂತ ಮನೆಯವರನ್ನು ಆಉವುದಕೆ, ತಿಳಿಯದವನು ದೇವರ ಸಭೆಯನ್ನು ಹೇಗೆ 
ಪರಾಂಬರಿಸುವನು? 


ಕೈಸ್ತ ಪ್ರಪಂಚದಲ್ಲಿ ಸೇವೆಯಲ್ಲಿರುವವರಿಗೆ ದೇವರು ಕೊಟ್ಟಿರುವ ಪೂರ್ವ- 
ಅವಶ್ಯಕತೆಗಳಾಗಿರುವ ಇಂತಹ ಗುಣಮಟ್ಟಗಳಲ್ಲಿ ನಾವು ನಿರ್ಲಕ್ರಉಳ್ಳವರಂತೆ 
ಕಾಣಿಸುತ್ತಿದೆ. ಸೇವಕರುಗಳು ಸಹ ಕೇವಲ ನರಪ್ರಾಣಿಗಳು ಎಂಬುದು ಸತ್ಯವಾಗಿದೆ ಮತ್ತು 
ಆದಾಗ್ಯೂ ನವ್ನಿಂದ ಆತನು VOCE AID ಗುಣಮಟ್ಟಿಗಳನ್ನು ದೇವರು ಇರಿಸಿದ್ದಾನೆ. 
ಇವುಗಳು ನಾವು ಉಲ್ಲಂಜಿಸಲಾಗದ ಪ್ರಾಚೀನ ಹೆಗುರುತುಗಳಾಗಿವೆ. 


ಸಂದೇಶ 
ಅಪೊಸ್ಮ್ಲಲನಾದ ಪೌಲನಿಂದ ಗಂಭೀರವಾದ ಎಚ್ಚರಿಕೆ: 


ಪೌಲನು ಹೀಗೆ ಹೇಳಿದ್ದಾನೆ “ಆದರೆ ನಾವು ದೇವರ ವಾಕ್ಯವನ್ನು ಕಲಬೆರಿಕೆ ಮಾಡುವವರಾದ 
ಹೆಚ್ಚು ಪಾಲಿನ ಜನರ ಹಾಗಿರದೆ ಬಿಷ್ಠಪಟಿಗಳಾಗಿ ದೇವರಿಂದ ಉಪದೇಶ ಹೊಂದಿದವರಿಗೆ 
ತಕ್ಕ ಹಾಗೆ BANS ಅನ್ಯೋನ್ಯತೆಯಲ್ಲಿದ್ದಕೊಂಡು ದೇವರ ಸಮಕ್ಷಮದಲ್ಲಿಯೇ 
ಮಾತಾಡುತೇವೆ” (2 ಕೊರಿಂಥದವರಿಗೆ 2:17). 


ದೇವರ ವಾಕ್ಯವನ್ನು ಮೆಲುಕು ಹಾಕುವುದರ ಅರ್ಥವೇನು? ವಾಕ್ಯವನ್ನು ಬೆರೆಸುವುದು, ನೈತಿಕ 
ಸಾಪೇಕ್ಷತಾವಾದ (ಸಂಪೂರ್ಣವಲ್ಲದ್ದು), ಆಧುನಿಕೋತ್ತರ ತತ್ವಶಾಸ್ತ್ರ ಮಾನವತವಾದ 
ಮತ್ತು ನಮ್ಮ ಪ್ರೇಕ್ಷಕರಿಗೆ ರುಚಿಕರವಾಗುವಂತೆ ಮಾಡುವ ಕ್ರಮದಲ್ಲಿ ಇತರೆ “ಒಳ್ಳೆಯ- 
ಭಾವದ” ವಿಚಾರಗಳೊಂದಿಗೆ ಕಲಬೆರೆಕೆ ಮಾಡುವುದು ಎಂಬುದು ಇದರರ್ಥ! ಮತ್ತು ಇದು 
ಪ್ರಪಂಚದಾದ್ಯಂತ ಪ್ರವಚನ ಪೀಠದಲ್ಲಿ ಜರುಗುತಿರುವಂತೆ ಕಾಣಿಸುತ್ತಿದೆ. ಕೆಲವು 
ಪ್ರಸಂಗಿಗಳು ಸತ್ಯವೇದವನ್ನು ಉಪಯೋಗಿಸುತ್ತಿರುವುದಿಲ್ಲ. ಮತ್ತು ಧರ್ಮ ಗ್ರಂಥವನ್ನು 
ಉಲೇಖಿಸುತ್ತಿರುವುದಿಲ್ಲ. ಆದರೆ ಹೊಸ ಪ್ರಪಂಚದ ಅನ್ನಯದ ಪ್ರಯತ್ನದಲ್ಲಿ, ಸಭಿಕರುಗಳು 
ತಾವು ಕೇಳಬೇಕೆಂಬುದಾಗಿ ಬಯಸುವ ವಿಷಯಗಳನ್ನು ನಾವು ಹೇಳುವುದನ್ನು ಅವರಿಗೆ 
ತಿಳಿಸುವ ವಾಕ್ಯವನ್ನು ಪ್ರತಿಪಾದಿಸುವುದರಲ್ಲಿ ಕೆಲವರು ಕೊನೆಗೊಳ್ಳುತ್ತಾರೆ. 


2 ತಿಮೋಥೆಯನಿಗೆ 4:2-4 

2 ದೇವರ ವಾಕ್ಯವನ್ನು ಸಾರು, ಅನುಕೂಲವಾದ ಕಾಲದಲ್ಲಿಯೂ ಅನುಕೂಲವಿಲ್ಲದ ಕಾಲದಲ್ಲಿಯೂ 
ಅದರಲ್ಲಿ ಆಸಕನಾಗಿರು: ಪೂರ್ಣ ದೀರ್ಪುಶಾಂತಿಯಿಂದ ಉಪದೇಶಿಸುತ್ತಾ ಖಂಡಿಸು, ಗದರಿಸು, 
ಎಚ್ಚರಿಸು. 

3 ಯಾಕಂದರೆ ಜನರು ಸ್ವಸ್ನಬೋಧನೆಯನ್ನು ಸಹಿಸಲಾರದ ಕಾಲವು ಬರುತ್ತದೆ; ಅದರಲ್ಲಿ ಅವರು 
ತೀಟೇ ಕಿವಿಗಳುಳ್ಳವರಾಗಿ ತಮ್ಮ ದುರಾಶೆಗಳಿಗೆ ಅನುಕೂಲರಾದ ಅನೇಕ ಉಪದೇಶಕರನ್ನು 
ಇಟ್ಟುಕೊಳ್ಳುವರು. 

4 ಅವರು ಸತ್ಯ ಬೋಧನೆಗೆ ಕಿವಿಗೊಡದೆ ಕಲ್ಪನಾಕಥೆಗಳನ್ನು ಕೇಳವದಕೆ, ಹೋಗುವರು 


21 


ಪ್ರಾಚೀನ ಹೆಗ್ಗುರುತು 


ಒಂದು ಸಂದೇಶದ ಮಾನ್ಯತೆಯನ್ನು ಅದಕ್ಕ ಚಂದಾದಾರರಾಗಿರುವ ಜನರ ಸಂಖ್ಯೆಯಿಂದ 
ನಾವು ಮೌಲ್ಯಮಾಪನ ಮಾಡಲಾಗುವುದಿಲ್ಲ. ಯಾವುದೇ ಉತ್ತಮ ಪವಾಕ್ಕತುರನು 
ಜನಸಮೂಹವನ್ನು ಸೆಳೆಯಬಹುದು. ರಾಜಿಮಾಡಿಕೊಳ್ಳದ ದೇವರ ವಾಕ್ಯದ ಬೆಳಕಿನಲ್ಲಿ 
ಒಂದು ಸಂದೇಶವನ್ನು ಮೌೌಲ್ಯಮಾಪನದಿಂದ ನ್ಯಾಯನಿರ್ಣಯಿಸುವುದು ಮಾತ್ರವೇ 
ಮಾರ್ಗವಾಗಿರುತ್ತದೆ. ಯೇಸುವು ದೇವರ ರಾಜ್ಯದ-ಸಂದೇಶವನ್ನು ಮೃದುವಾಗಿ- 
ತುಳಿಯಲಿಲ್ಲ. ಆತನ ಬಲಿಪೀಠದ ಕರೆಯು “ದಿನಾಲು ನಿಮ್ಮ ಶಿಲುಬೆಯನ್ನು 
ಹೊತ್ತುಕೊಂಡು ನನ್ನನ್ನು ಹಿಂಬಾಲಿಸಿರಿ.” 


ಯೋಹಾನ 6: 66-67 

66 ಅಂದಿನಿಂದ ಆತನ ಶಿಷ್ಯರಲ್ಲಿ ಅನೇಕರು ಹಿಂಜರಿದು ಆತನ ಕೂಡ ಸಂಚಾರಮಾಡುವುದನ್ನು 
ಬಿಟ್ಟಿರು 

67 ಯೇಸು ಇದನ್ನು ನೋಡಿ ತನ್ನ ಹನ್ನೆರಡು ಮಂದಿಯನ್ನು- ನೀವು ಸಹ ಹೋಗಬೇಕೆಂದಿದ್ದೀರಾ? 


ಕೇವಲ 12 ಶಿಷ್ಯರು ಉಳಿದುಕೊಳ್ಳವವರೆಗೂ ಅನೇಕ ಜನರು ಯೇಸುವನ್ನು ತೊರೆದರು, 
ಮತ್ತು ಅವರು ಸಹ ಹೋಗುತ್ತಾರೆಯೇ ಎಂದು ಯೇಸು ಅವರನ್ನು ಕೇಳಿದನು. ಯೇಸುವು 
ಪ್ರಸಂಗಿಸಿದ ನಂತರ ಆತನ ಪ್ರೇಕ್ಷಕರು ಆತನನ್ನು ತೊರೆದ ನಿಮಿತ್ತದಿಂದ ಆತನು ಪ್ರಸಂಗಿಸಿದ 
ಸಂದೇಶದಲ್ಲಿ ಯೇಸುವು ವಿಫಲನಾದನು ಎಂಬುದಾಗಿ ನೀವು ಬಾವಿಸಿರಬಹುದು. (ಜನರ 
ನಕಾರಾತ್ಮಕ ಪ್ರತಿಕ್ರಿಯೆಗಳಿಂದ ಬೀವು ಸಂದೇಶವನ್ನು ನಿರ್ಣಯಿಸಲು ಸಾಧ್ಯವಿಲ್ಲ. ಅವರು 
ಸತ್ಯವನ್ನು ಹೇಳಲು ಇಷ್ಟಪಡದಿದ್ದರೆ ಏನು? ಆದಾಗ್ಯೂ ದೊಡ್ಡ MOR) ಆತನ ಹಿಂದೆ 
ಬಂದಿತು ಎಂಬುದು ನಮಗೆ ಗೊತ್ತು. ಯಾಕೆಂದರೆ ಆತನ ವಾಕ್ಯವು ತಂದೆಯ ಪವಿತ್ರ ವಾಕ್ಯ 
ಆಗಿತ್ತು. ಮತ್ತು ಆತನು ತಂದೆಯ ಕಾರ್ಯವನ್ನು ಮಾಡಿದನು! 


ನಮ್ಮ ಸಂದೇಶದಲ್ಲಿ, ರಾಜಿಯಾಗದ, ಕಲಬೆರಕೆಯಿಲ್ಲದ ದೇವರ ವಾಕ್ಯವನ್ನು ಪ್ರಸಂಗಿಸುವ 
ಪ್ರಾಚೀನ ಹೆಗುರುತನ್ನು ನಾವು ಕಾಪಾಡಿಕೂಳ್ಳಬೇಕು! 


ವಿಧಾನಗಳು 


ಪವಿತ್ರಾತ್ಮದ ಬಲದಲ್ಲಿ ಅದಮ್ಭುತಕಾರ್ಯಗಳು ಮತ್ತು ಮಹತ್ಯಾರ್ಯಗಳು 
ಸೂಚಕಕಾರ್ಯಗಳೊಡನೆ ಸುವಾರ್ತೆ ಸಾರುವ ಸೇವೆಯಲ್ಲಿನ ವಿಧಾನಕ್ಕಾಗಿ ಪ್ರಾಚೀನ 
ಹೆಗುರುತುಗಳಿವೆ. ಇದನ್ನು ಯೇಸುವು ಮಾಡಿದ್ದನು ಮತ್ತು ಇದನ್ನೇ ಮಾಡಲು ಆತನು 
ನಮಗೆ ಕಲಿಸಿದ್ಧಾನೆ. ಸುವಾರ್ತೆಗಳು ಸಾಮ್ಯಗಳನ್ನು ಮಾತನಾಡುವುದಕ್ಕಿಂತ ಯೇಸುವಿನ 
ಅದ್ಭುತಕಾರ್ಯಗಳನ್ನು ಮಾಡಿದ್ದರ ಅಧಿಕ ಲೆಕ್ಕಗಳನ್ನು ಹೊಂದಿವೆ. 


ವಾಸ್ನವಿಕವಾಗಿ ಯೇಸು ಹೀಗೆ ಹೇಳಿದನು: 


ಯೊಹಾನ 10:37-38 

37 ನಾನು ನನ್ನ ತಂದೆಯ ಕ್ರಿಯೆಗಳನ್ನು ಮಾಡದಿದ್ದರೆ ನನ್ನ ಮಾತನ್ನು ನಂಬಬೇಡಿರಿ. 

38 ಮಾಡಿದರೆ ನನ್ನ ಮಾತನ್ನು ನಂಬದೆ ಇದ್ದರೂ ಆ ಕ್ರಿಯೆಗಳ ಸಾಕ್ಲಿಯನ್ನಾದರೂ ನಂಬಿರಿ. ಆಗ 
ನನ್ನಲ್ಲಿ ತಂದೆಯು ಇದ್ದಾನೆ೦ಂತಲೂ ತಂದೆಯಲ್ಲಿ ನಾನು ಇದ್ದೇನೆಂತಲೂ ನೀವು ತಿಳುಕೊ೦ಡು ಮನನ 
ಮಾಡಿಕೊಲ್ಲವಿರಿ ಅಂದನು. 


22 


ಪ್ರಾಚೀನ ಹೆಗ್ಗುರುತು 


ಪೌಲನು ಹೇಳಿದ್ದಾನೆ: 


1 ಕೊರಿಂಥದವರಿಗೆ 2:4-5 

4 ನಿಮ್ಮ ನಂಬಿಕೆಯು ಮಾನುಷ ಜ್ಞಾನವನ್ನು ಆಧಾರ ಮಾಡಿಕೊಳ್ಳದೆ ದೇವರ ಶಕಿಯನ್ನು ಆಧಾರ 
ಮಾಡಿಕೊಂಡಿರಬೇಕೆಂದು 

5 ನನ್ನ ಬೋಧನೆಯಲ್ಲಿಯೂ ಪ್ರಸಂಗದಲ್ಲಿಯೂ ಮನವೊಲಿಸುವ ಜ್ಞಾನ ವಾಕ್ಯಗಳನ್ನು ನಾನು 
ಪ್ರಯೋಗಿಸಿದೆ ದೇವರಾತ್ಮನ ಬಲವನ್ನು ತೋರ್ಪಡಿಸುವ ವಾಕ್ಯಗಳನ್ನೇ ಪ್ರಯೋಗಿಸಿದೆನು. 


ಇದು ನಮ್ಮ ಪ್ರಾಚೀನ ಹೆಗುರುತು ಮತ್ತು ಸಮಕಾಲೀನ ಪ್ರಸಂಗ ಅಳೆಯಲು ನಾವು ಇದನ್ನು 
ಉಪಯೋಗಿಸಬೇಕು. ಕೌಶಲ್ಯಪೂರ್ಣ ವಾಕ್ವತುರರನ್ನು ಅನುಮತಿಸಬೇಡಿರಿ ಮತ್ತು ದೇವರ 
ವಾಕ್ಯದ ಸೇವೆಯಲ್ಲಿ ಇದೆಲ್ಲವೂ ಇದೆ ಎಂದು ಯೋಚಿಸಲೂ ನಿಮ್ಮನ್ನು ಮರುಳು ಮಾಡುವ 
COBO ಬಹುಮಾಧ್ಯಮ ಪ್ರಸ್ಲಿತಿಗೆ ಅವಕಾಶ ನೀಡಬೇಡಿರಿ. ಯೇಸುವು ನಮ್ಮ ಗುಣಮಟ್ಟ! 
ದೇವರ ವಾಕ್ಯವನ್ನು ಸಾರುವುದು ಅದ್ಭುತ ಕಾರ್ಯಗಳು ಮತ್ತು ಅಪ್ರಾಕೃತ ಸೂಚಕ 
ಕಾರ್ಯಗಳೊಡನೆ ಜೊತೆಗೂಡಿರಬೇಕೆಂಬುದಾಗಿ ಆತನು ಹೇಳಿದ್ದಾನೆ. ಜನರು ಸಭೆಗೆ 
ಬರುವಾಗ - ಅಪ್ರಾಕೃತ ಪ್ರದರ್ಶನದಲ್ಲಿ ಸಂಧಿಸಲು ಅವರಿಗೆ ನಾವು ಕೊಡುವಂತಹ ಉತ್ತಮ 
“ರೂಪಾಂತರದ ಅನುಭವ” 

ಇದಾಗಿದೆ! 


ಈ ದಿಕ್ಕಿನೆಡೆಗೆ ಸಭೆಯಾಗಿ ನಾವು ಚಲಿಸಬೇಕು. ನಾವು ಹೋಗಬೇಕಾದ ಸ್ಥಳ ಇದು! 


ಸಮಯ ರಹಿತ ಸತ್ಯವನ್ನು ಸಂಪರ್ಕಿಸಲು ಸೃಜನಶೀಲ ಮತ್ತು ತಂತ್ರಜ್ಞಾನ ಬಳಸುವ 
ಮೂಲಕ ಮಾಡುವ ತಪ್ಪಲ್ಲವಾದರೂ ಎಲ್ಲೋ ನಾವು ದೇವರ ರಾಜ್ಯದ ಗಮನವನ್ನು 
ಕಳೆದಕೊಳ್ಳುತ್ತಿದ್ದೇವೆ. ದೇವರಲ್ಲಿ ಯಾವುದೇ ಆಳವಿಲ್ಲ ಮತ್ತು ಕ್ಲುಲ್ಲಕ ವ್ಯಾಪಾರ 
ವಹಿವಾಟು ಮತ್ತು ಜನ ಸಂದಣಿಯನ್ನು ಉಳಿಸಿಕೊಳ್ಳಲು ಮತ್ತು ಆಕರ್ಷಿಸಲು ನಯವಾದ 
ಮಾರಾಟಿದತ್ತ ಸಾಗುತ್ತಿದೆಯಲ್ಲಾ DOWD ನನ್ನ ಕಾಳಜಿಯಾಗಿದೆ. ನಮ್ಮ ನಂಬಿಕೆಯನ್ನು 
ಹುಟ್ಟೆಸುವಾತನು ಮತ್ತು ಪೂರೈಸುವಾತನ ಮೇಲೆ ದೃಷ್ಟಿಯನ್ನಿಡುವುದರ ಬದಲಿಗೆ ವ್ಯಕ್ತಿತ್ವ - 
ಕೇ೦ದ್ರಿತರಾಗಿ ನಾವು TOT) ಬರುತ್ತೇವೆ. 


ಸೇವೆಯಲ್ಲಿ ವಿಧಾನಗಳು ಮತ್ತು ನಮ್ಮ ಪ್ರೇರಣೆಗಳಲ್ಲಿ ನಾವು ಕಟ್ಟುನಿಟ್ಟಾಗಿ 
ನೀತಿವಂತರಾಗಿರಬೇಕು (2 ಕೊರಿಂಥದವರಿಗೆ 6:3-4). 


ನಿಂದನೆ ಅವಕಾಶಕೊಡದೆ ಎಲ್ಲಾ ಸಂಗತಿಗಳಲ್ಲಿ ದೇವರ ಸೇವಕರೆಂದು ನಮ್ಮನ್ನು 
ಸಮ್ಮತರಾಗ ಮಾಡಿಕೂೊಳ್ಳೃತೇವೆ. 


ದೇವರ ಸೇವಕರುಗಳಾಗಿ, ಅಪ್ರಾಕೃತ ತೋರ್ಪಡಿಸುವಿಕೆಗಳೊಡನೆ ದೇವರ ಪವಿತ್ರಾತ್ಮನ 
ಬಲದಲ್ಲಿ ವಾಕ್ಯವನ್ನು ಪ್ರಸಂಗಿಸಲು-ನಮ್ಮ ಕರೆಗೆ ಸತ್ಯವಾಗಿ ಇರೋಣ. ನಾವು 
ಬಳಸಿಕೊಳ್ಳುವ ಬೇರೆ ಯಾವುದಾದರೂ ಜನರ ಹೃದಯಕೆ ಸೇತುವೆಯನ್ನು ನಿರ್ಮಿಸಲು 
ಸಹಾಯ ಮಾಡುವುದು ಮಾತ್ರವಾಗಿದೆ ಮತ್ತು ಪ್ರಾಚೀನ ಹೆಗುರುತುಗಳನ್ನು 
ಬದಲಿಸಬಾರದು. DAA ಸಭಾಪಾಲಕರು ಮತ್ತು ಸೇವೆ ನಾಯಕರುಗಳು ಅಬಿಷೇಕದಲ್ಲಿ 
ಮತ್ತು ಆತನ ಪವಿತ್ರಾತ್ತನ ತೋರ್ಪಡಿಸುವಿಕೆಯಲ್ಲಿ ರಾಜಿ ಮಾಡಿಕೊಳ್ಳದಿರುವ ಸಂಪುರ್ಣ 
ದೇವರ ವಾಕ್ಯವನ್ನು ಪ್ರಸ್ತುತಪಡಿಸಲು ಬದ್ಮತೆಯುಳ್ಳವರಾಗಿದ್ದಾದೆ. ಉತ್ತಮ ಸಂಗೀತ, 
ಸೃಜನಶೀಲ ಪ್ರಸ್ತುತಿಗಳು, ಮೇಧಾವಿ ಕಮೆಯಾಚನೆಸಿವಾದ, ಸಮಕಾಲೀನ ಸೇವೆಯ 
ತಂತುಗಳು ಅಥವಾ ಇತ್ತೀಚಿನ ತಂತ್ರಜ್ಞಾನ, ಪವಿತ್ರಾತ್ಮನ ವರಗಳು ಮತ್ತು ಪವಿತ್ರಾತ್ಮನ 


23 


ಪ್ರಾಚೀನ ಹೆಗ್ಗುರುತು 


ಬಲದಲ್ಲಿ ಸೂಚಕಕಾರ್ಯಗಳು, ಮಹತ್ಕಾರ್ಯಗಳು, ಅದ್ಭುತಕಾರ್ಯಗಳೊಡನೆ ದೇವರ 
ವಾಕ್ಯವನ್ನು ಸಾರುವ ದೈವ-ನೇಮಿತ ವಿಧಾನವನ್ನು ಎಂದಿಗೊ ಬದಲಿಸಲಾಗುವುದಿಲ್ಲ 
ಎಂಬುದಾಗಿ ನಾವು ನಂಬುತೇವೆ (1 ಕೊರಿಂಥ 2:4-5; ಇಬ್ರಿಯರಿಗೆ 2:3-4). 


ನಮ್ಮ ಬಿರೊಪಣೆ ಯೇಸು, ನಮ್ಮ ವಿಷಯ ವಾಕ್ಯ ನಮ್ಮ ವಿಧಾನ ಪವಿತ್ರಾತ್ಮನ ಬಲ, ನಮ್ಮ 
ಅನುರಾಗ ಜನರು ಮತ್ತು ನಮ್ಮ MO BANOS ಪರಿಪಕ್ವತೆಯಾಗಿದೆ. 


ಪ್ರಸ್ತುತ ಪ್ರಪಂಚದಿಂದ ಸಂಪರ್ಕ ಕಡಿತಗೊಂಡಂತೆ ಕ೦ಡು ಬರದೇ ಮತ್ತು ನಾವು ಹಿಂದೆ 
ಉಳಿದು ಕೊಳ್ಳದೇ, ಗಾಳಿಯು ಬೀಸುತ್ತಿರುವ ಕಡೆಗೆ ನಮ್ಮ ಹಡಗುಗಳನ್ನು ಹೊಂದಿಸಿಕೊಂಡು 
ಮತ್ತು ಅಳವಡಿಸಿಕೊಂಡು ಹೋಗುವಂತಹ ಕೆಲವು ಗಾಳಿಗಳು ಬೀಸುತಿವೆ. ಮತ್ತು ಆಮೇಲೆ, 
ದೈವಿಕ ಸಂಪ್ರದಾಯಗಳನ್ನು ಕಳೆದು ಕೊಳ್ಳುವ ಮತ್ತು ಪವಿತ್ರ ಮೇರೆಗಳನ್ನು ದಾಟಿವಂತೆ 
ನಮ್ಮನ್ನು ಮಾಡುವ ದಿಕ್ಕಿನೆಡೆಗೆ ಬೀಸುತ್ತಿರುವ ಕೆಲವು ಬದಲಾವಣೆಯ ಗಾಳಿಗಳಿವೆ. GOS? 
ಬದಲಾವಣೆಯ ಗಾಳಿಗಳ ಮೂಲಕ ಹಡಗು ಒಓಡಿಸುವುದನ್ನು ಬಿರುಗಾಳಿಗಳ ಮೂಲಕ 
ನಮ್ಮನ್ನು ಲಂಗರು ಹಾಕುವ ಪ್ರಾಚೀನ ಹೆಗ್ಗುರುತುಗಳನ್ನು ಉಪಯೋಗಿಸುವುದನ್ನು ನಾವು 
ಕಲಿಯಬೇಕು. 


ಸತ್ಯವೇದದೊಡನೆ ನೆಪೆಸಿರಿ. ಸತ್ಯವೇದವು ನಮ್ಮ ಪ್ರಾಚೀನ ಹೆಗುರುತು 


24 


ಪ್ರಾಚೀನ ಹೆಗ್ಗುರುತು 


6. ಬದತೆಗಾಗಿ ಕರೆ 


© ಪ್ರಾಚೀನ ಹೆಗುರುತುಗಳಿಂದ ಜೀವಿಸುವುದರಲ್ಲಿ ನಿಮ್ಮನ್ನು ಒಪ್ಪಿಸಿಕೊಡಿರಿ. 


* ನಿಮ್ಮ ಅಸ್ಲಿವಾರಗಳನ್ನು ದೇವರಲ್ಲಿ ಮತ್ತು ಆತನ ವಾಕ್ಯದಲ್ಲಿ ಆಳವಾಗಿ ಹೊಂದುವಲ್ಲಿ 
ನಿಮ್ಮನ್ನು ಒಪ್ಪಿಸಿಕೊಡಿರಿ. ದೇವರು ಮತ್ತು ಆತನ ವಾಕ್ಯವು ಸಮಯ ರಹಿತವಾಗಿವೆ. ದೇವರ 
ವಾಕ್ಯವು ನೀವು ಎಲ್ಲವನ್ನೂ ತೂಗಿಸುವ ಪ್ರಮಾಣವಾಗಿರಬೇಕು ಮತ್ತು ನಿಮ್ಮ ಜೀವಿತದಲ್ಲಿ 
ಹೂಡಿಕೆ ಮಾಡಲು ಏನಾದರೂ ಯೋಗ್ಯವಾಗಿದೆಯೇ ಎಂದು ನೋಡಲು; ದೈವಿಕ 
ಗುಣಮಟ್ಟಿಗಳಿಗೆ ನಿಜವಾಗಿ ಏನಾದರೂ ಅಳೆಯುತ್ತದೆಯೇ ಎಂದು ನೋಡಲು Jad, 
ಮಾಪನಗಳನ್ನು ನೀವು ಕೆಲಸಮಾಡುತ್ತಿರುವುದರಿಂದ ಆಡಳಿತಗಾರ; ಯಾವುದು ತಪ್ಪು 
ಮತ್ತು ಸರಿ ಎಂಬುದನ್ನು ಗಹಿಸಲು, ನೀವು ನೋಡುವಂತಹ ಮಸೂರವು; ದೇವರ ವಾಕ್ಯ 
ಆಗಿರಬೇಕು. ಪ್ರಾಚೀನ ಹೆಗುರುತುಗಳಿಗೆ ವೀವು ರಾಜಿಮಾಡಿಕೊಳ್ಳಲು ಕಾರಣವಾಗುವ 
ಬೀಸುತ್ತಿರುವ ಬದಲಾವಣೆಯ ಗಾಳಿಗಳಿಗೆ ಅವಕಾಶ ನೀಡಬೇಡಿರಿ. 


© ದಾಟಿಬಾರದಂತಹ ಪವಿತ್ರ ಮೇರೆಗಳಿವೆ ಎಂಬುದನ್ನು ನೆನಪಿನಲ್ಲಿಟ್ಟುಕೊಳ್ಳಿರಿ. 
ಮುಂದುವರಿಸಬೇಕಾದ ದೈವಿಕ ಸಂಪ್ರದಾಯಗಳಿವೆ. 


© ವಿಮ್ಮ ಪ್ರಪಂಚಗಳಿಗೆ ಈ ಪ್ರಾಚೀನ ಹೆಗುರುತುಗಳನ್ನು ತೆಗೆದುಕೊಂಡು ಹೋಗಲು 
ನಿಮ್ಮನ್ನು ಒಪ್ಪಿಸಿಕೊಡಿರಿ. 


© ಉಪಯುಕವಾದ ಬದಲಾವಣೆಯ ಗಾಳಿಗಳನ್ನು ಅಳವಡಿಸಿಕೊಳ್ಳಿರಿ ಮತ್ತು ಹೊಂದಾಣಿಕೆ 
ಮಾಡಿಕೊಳ್ಳಿರಿ. ಇತರೆ ಎಲ್ಲಾ ಕ್ಷೇತ್ರಗಳಲ್ಲಿ ಪ್ರಾಚೀನ ಹೆಗುರುತಿನಿಂದ ಜೀವಿಸಿರಿ! 


© ಪ್ರಾಜೀನ ಹೆಗುರುತುಗಳನ್ನು ನಿಖರವಾಗಿ ರವಾನಿಸಿರಿ. ಪ್ರಸ್ತುತ ಸಂತತಿಗೆ ನಾನು 
ಒತ್ತಾಯಿಸುವುದೇನೆಂದರೆ, ಕೈಸ್ತ ಜೀವಿತವು ನಿಖರವಾಗಿ ಏನೆಂದು ಪ್ರತಿನಿಧಿಸುವ ರೀತಿಯಲ್ಲಿ 
ಬದುಕಲು ಮಾತನಾಡಲು ಮತ್ತು ವರ್ತಿಸಲು Vad, wy ಒಪ್ಪಿಸಿಕೊಂಡಿರಿ. ನಾವು 
ಜೀವಿಸುವ೦ತಹ ಜೀವನವು ಮುಂದಿನ ಪೀಳಿಗೆಗೆ ನಾವು ರವಾನಿಸುವ ಸಂದೇಶವಾಗಿದೆ. ಈ 
BAIS ಪೀಳಿಗೆಯು ನಂತರದ ಪೀಳಿಗೆಯು ಪ್ರಾಚೀನ ಹೆಗುರುತುಗಳೊಳಗೆ ಕಟ್ಟಿವುದನ್ನು 
ಮುಂದುವರೆಸಬೇಕು ಎಂಬುದನ್ನು ಖಜಿತಪಡಿಸಿಕೊಳ್ಳಬೇಕು. ನಾವು ಏನಾಗಿದ್ದೆವೋ 
ಅದನ್ನೆ ಪುನರುತ್ಪಾದಿಸುತೇವೆ. 


° ನಂತರ ನಮ್ಮ ಸ್ವಂತ ಬಗಿಯದ್ದನ್ನು ನಾವು ಪುನರುತ್ಪಾದಿಸುತೇವೆ ಎಂಬುದಾಗಿ 
ಆದಿಕಾಂಡದ TL, GOD) ವ್ಯಾಖ್ಯಾನಿಸುತ್ತದೆ. 


ನಾನು ಮುಂದಿನ ಪೀಳಿಗೆಯೊಂದಿಗೆ, ತಪ್ಪಿನಿಂದ ಸರಿ ಎಂದು ತಿಳಿಯಲು ಅವರ ಮನಸ್ಸನ್ನು 
ಸ್ಫೋಟಿಸುವ ಎಲ್ಲಾ ಮಾಹಿತಿಯ ಮೂಲಕ ಹೇಗೆ ಶೋಧಿಸಬೇಕೆಂದು ಅವರಿಗೆ 
ಕಲಿಸಬೇಕೆಂದು ನಾನು ಬಯಸುತ್ತೇನೆ. ಮುಂದಿನ ಪೀಳಿಗೆಯೊಂದಿಗೆ. ಮಾತನಾಡಲು ಮತ್ತು 
ಪ್ರಾಚೀನ ಹೆಗುರುತುಗಳಲ್ಲಿ ಹೇಗೆ ಇರಬೇಕೆಂದು ಅವರಿಗೆ ಕಲಿಸಬೇಕೆಂದು ನಾನು 
ಬಯಸುತ್ತೇನೆ. 


25 


Dees ಹೆಗ್ಗುರುತು 


ದಂಗೆಯ ಧ್ವನಿರಹಿತವಾಗಿ [92a cLolaha ಮಾಡಿದ ಅದೇ ತಪ್ಪನ್ನು ಮಾಡದೇ] ಮತ್ತು 
ಅಪರಿಪಕ್ಕತತೆಯ ಧ್ವನಿರಹಿತವಾಗಿ [ರೆಹಬ್ಬಾಮನು ಮಾಡಿದ ಅದೇ ತಪ್ಪನ್ನು ಮಾಡದಂತೆ] 
- ಮುಂದಿನ ಸಂತತಿಯವರೊಂದಿಗೆ ಮಾತನಾಡಲು ಮತ್ತು ಸರಿಯಾಗಿ ದಾರಿದೀಪವನ್ನು 
ಪಡೆಯುವುದು ಹೇಗೆ ಎಂದು ಬೋಧಿಸಲು ನಾನು ಬಯಸುತ್ತೇನೆ. ಆದರೆ ಅವರ 
ಪ್ರತಿಕ್ರಿಯೆಗಳು ನಮ್ಮ ಉದಾಹರಣೆಗಳ ಮೂಲಕವಾಗಿ ನಾವು ರೂಪಿಸಬಹುದಾಗಿವೆ. ನಾವು 
ಹೀಗೆ ಮಾಡಿದರೆ ಈ ಪ್ರಸ್ತುತ ಪೀಳಿಗೆಯು ಪ್ರಾಚೀನ ಹೆಗುರುತುಗಳೊಳಗೆ ಜೀವಿಸಬಹುದು! 


ದೇವರಲ್ಲಿ ಆಳವಾಗಿ ಮತ್ತು ಮಹೋನ್ನತವಾಗಿ ಹೋಗಿರಿ ಆದರೆ ಹೊಂದಿಸಲಾದ ಪ್ರಾಚೀನ 
ಹೆಗುರುತುಗಳನ್ನು ಉಲ್ಲಂಪಿಸಬೇಡಿರಿ! 


26 


ಆಲ್‌ ಪೀಪಲ್ಸ್‌ ಸಭೆಯೊಡನೆ ಪಾಲುಗಾರರಾಗಿರಿ 


ಆಲ್‌ ಪೀಪಲ್ಸ್‌ ಸಭೆಯ ಸೇವಕರುಗಳು ಪ್ರಮುಖವಾಗಿ ಉತ್ತರ ಬಾರತದಲ್ಲಿ (ಅ) 
ನಾಯಕರುಗಳನ್ನು ಬಲಗೊಳಿಸಸುವುದು. (ಆ) ಸೇವೆಗಾಗಿ dW, WA Crd, 
ತರಬೇತಿಗೊಳಿಸುವುದು (ಇ) BANS ಅಂಗವನ್ನು ಕಟ್ಟುವುದನ್ನು ಬಹಳ ಮುಖ್ಯ 
ಗುರಿಯಾಗಿರಿಸಿಕೊಂಡಿರುವ, ಭಾರತ ದೇಶದಾದ್ಯಂತ ತನ್ನ ಸ್ವಂತ ಎಲ್ಲೆ ಮೀರಿದ ಸ್ಥಳೀಯ 
ಸಭೆಯಾಗಿದೆ. ಯೌವ್ವನಸ್ಮರಿಗಾಗಿ ಅನೇಕ ತರಭೇತಿ ಅಧ್ಯಯನ ಸಂಕೀರ್ಣ, ಸಭಬಾಪಾಲಕರು 
ಮತ್ತು ಸಭಾ ಸೇವಕರ ಸಮಾವೇಸವನ್ನು ವರ್ಷಪೂರ್ತಿ ನಡೆಸುವುದು ಮತ್ತು ದೇವರ 
ವಾಕ್ಯದಲ್ಲಿ ಮತ್ತು ದೇವರಾತ್ಮನಲ್ಲಿ ವಿಶ್ವಾಸಿಗಳನ್ನು ಕಟ್ಟಿವ ಉದ್ದೇಶದೊಡನೆ ಭಾರತ 
ದೇಶದ ಪ್ರಾದೇಶಿಕ ಭಾಷೆಗಳು ಮತ್ತು ಇಂಗ್ಲೀಷ್‌ ಭಾಷೆಯಲ್ಲಿ ನಮ್ಮ ಸಾವಿರಾರು ಸಂಖ್ಯೆಯ 
ಪುಸ್ತಕಗಳನ್ನು ಉಚಿತವಾಗಿ ಹಂ೦ಂಚುವುದನ್ನು ಇದಕ್ಕೆ ಸೇರಿಸಲ್ಬಟ್ಟಿಂತೆ ಮಾಡುತ್ತಿದ್ದೇವೆ. 


ಇಂತಹ ಬೃಹತ್ತಾದ ಹಣದ ಒಳಗೊಳ್ಳುವಿಕೆಯನ್ನು ಮಾಡಲು ಕರ್ತನು ತಾನೇ 
ನಡೆಸುತ್ತಿದ್ದಾನೆ. ಒಂದು ಬಾರಿಯ ಆರ್ಥಿಕ ಸಹಾಯ ಅಥವಾ ಪ್ರತಿ ತಿಂಗಳ ಆರ್ಥಿಕ 
ಸಹಾಯದ ಮೂಲಕ ನೀವು ನಮ್ಮ ಜೊತೆ ಆರ್ಥಿಕ ಸಹಾಯದಲ್ಲಿ ಪಾಲುಗಾರರಾಗಲು 
ನಿಮ್ಮನ್ನು ಸ್ವಾಗತಿಸುತ್ತೇವೆ. ನಮ್ಮ ದೇಶದಾದ್ಯಂತ ಮಾಡುವ ಸೇವಾಕಾರ್ಯಗಳಿಗಾಗಿ ನೀವು 
ಕಳಿಸುವ೦ತಹ Ved, ಮೊತ್ತವು ಬಹಳವಾಗಿ ಮೆಚ್ಚುಗೆವುಳ್ಳದಾಗಿರುತದೆ. 


ನಿಮ್ಮ ಆರ್ಥಿಕ ಸಹಾಯವನ್ನು ಚೌಕ್‌ ಮೂಲಕವಾಗಿ ಕಳುಹಿಸಬಹುದು/ ನಮ್ಮ ಕಛೇರಿಯ 
ವಿಳಾಸವಾದ "ಆಲ್‌ ಪೀಪಲ್ಸ್‌ ಸಭೆ ಬೆಂಗಳೂರು" ಗೆ ಬ್ಯಾಂಕ್‌ ಡ್ರಾಪ್ಸ್‌ ಗಳನ್ನು ಕೊಡಬಹುದು 
ಅಥವಾ ನಮ್ಮ ಬ್ಯಾಂಕಿನ ಖಾತೆಯ ವಿವರಗಳನ್ನು ಉಪಯೋಗಿಸಿ ನೇರವಾಗಿ ಬ್ಯಾಂಕ್‌ 
ಮೂಲಕ ನಿಮ್ಮ ಕಾಣಿಕೆಗಳನ್ನು ವರ್ಗಾಹಿಸಬಹುದು. 


Account Name: All Peoples Church 

Account Number: 0057213809, 

IFSC Code: CITI0000004 

Bank : Citibank N.A. 506-507, Level 5 Prestige Meridian 2,#30. M.G. Road 
Banglore — 560 001 


ದಯವಿಟ್ಟಿ ಗಮನಿಸಿ: ಆಲ್‌ ಪೀಪಲ್ಸ್‌ ಸಭೆಯು FCRA ಅನುಮತಿ ಹೊಂದಿಲ್ಲ ಮತ್ತು 
ಭಾರತೀಯ ನಾಗರೀಕರಿಂದ ಮಾತು ಬ್ಯಾಂಕ್‌ ಕಾಣಿಕೆಗಳನ್ನು ಅಂಗೀಕರಿಸುತ್ತಿದ್ದೇವೆ. ನಿಮ್ಮ 
ಕಾಣಿಕೆಗಳನ್ನು ಕೊಡುವಾಗ, ಆಲ್‌ ಪೀಪಲ್ಸ್‌ ಸಭೆಯ ಯಾವ ಕ್ಲೇತ್ರದಲ್ಲಿ ನಿಮ್ಮ ಕಾಣಿಕೆಯು 
ಉಪಯೋಗಿಸಬೇಕೆಂಬುದಾಗಿ Yad, ಅಪೇಕ್ಷೆಯನ್ನು ತಿಳಿಯಪಡಿಸಬಹುದು. 


ದಯವಿಟ್ಟಿ ನಮಗಾಗಿ ಮತ್ತು ನಮ್ಮ ಸೇವೆಗಾಗಿ ಪ್ರಾರ್ಥಿಸಿರಿ! ಧನ್ಯವಾದಗಳು ಮತ್ತು 
ದೇವರು ನಿಮ್ಮನ್ನು ಆಶೀರ್ವದಿಸಲಿ! 


ಉಚಿತ ಪ್ರಕಾಶನಗಳು ಮತ್ತು ಸಂಗ್ರಹಗಳು 


ಕೆಲಸದ ಕಡೆಗೆ ಸತ್ಯವೇದದ ನೋಟ 
ನಿನ್ನ ಕರೆಯನ್ನು ಕಡೆಗಣಿಸದಿರು 
ನಿರೀಕ್ಷೆಯನ್ನು ಕಳೆದುಕೊಳ್ಳಬೇಡ 
ವಿಶ್ವಾಸಿಗಳನ್ನು ಸಜ್ಜುಗೊಳಿಸುವುದು 


ವೈಯುಕ್ತಿಕ ಮತ್ತು ತಲೆಮಾರಿನ ಬಂಧನಗಳನ್ನು- 


“ಮುರಿಯುವುದು 


ನಿಮ್ಮ ಸಭಬಾಪಾಲಕರಿಗೆ ಹೇಗೆ ಸಹಾಯ ಮಾಡುವುದು 


ದೇವರ ರಾಜ್ಯ ಕಟ್ಟುವವರು 
ಪರಲೋಕವೆಂದು ಕರೆಯಲ್ಪಡುವ ನಿಜಸ್ಮಳ 
ದೇವರ ಉದ್ದೇಶಗಳಿಗೆ ಜನ್ಮಕೊಡುವುದು 
ಬೇರುಗಳಿಗೆ ಕೊಡಲಿ ಹಾಕುವುದು 

ನಿಮ್ಮ ಜೀವಿತಕ್ಕಿರುವ ದೇವರ ಉದ್ದೇಶವನ್ನು- 
-ನೆರವೇರಿಸುವುದು. 

ಉಜ್ಮೀವನದಲ್ಲಿ ಒಂದು ಸಭ 

ದೇವರ ಪ್ರಸನ್ನತೆ 

ಜ್ಮಾನ,ಪ್ರಕಟಿನೆ ಮತ್ತು ಬಲದ ಆತ್ಮನು 


ದೇವರು ಒಳ್ಳೆಯ ದೇವರಾಗಿದ್ದಾನೆ 


CSA WOON ಬಾಗ-1 

ತೆರೆದ ಪರಲೋಕಗಳು 

ಜೀವನದ ರಾತ್ರಿಯ ಸಮಯಗಳು 
ಪ್ರಾಮಾಣಿಕತೆ 

ದೇವರ ರಾಜ್ಯ 

ಪ್ರಾಚೀನ ಹೆಗುರುತು 
ಯೇಸುವಿನ ಪ್ರಬಲ ಹೆಸರು 


ನಾವು ಕ್ರಿಸ್ತನಲ್ಲಿ ಯಾರಾಗಿದ್ದೇವೆ 
ಪರಿವರ್ತನೆ 

ಗೌರವದ ಸಂಕೇತ 

ದೇವರ ಮನೆ 

ಮದುವೆ ಮತ್ತು ಕುಟಿಂಬ 

ದೈವಿಕ ದಯೆ 

ದೈವಿಕ ಕ್ರಮ -ನಗರ ವ್ಯಾಪ್ತಿ ಸಭೆಗಳಲ್ಲಿ 
ಶುದ್ಧೀಕರಿಸುವ BOS 

ಬದ್ಮತೆಯ ಬಲ 
ಜಗಳರಹಿತವಾದಜೀವಿತ ಜೀವಿಸುವುದು 
ಕೆಲಸಮತ್ತುಆದರ ಮೂಲ ವಿವ್ಯಾಸ 
ನಾವು ವಿಭಿನ್ನರು 


ತಂದೆಯ ಪ್ರೀತಿ 

ನಮ್ಮ ವಿಮೋಚನೆ 

ಆತ್ಮಿಕವಾಗಿ ಮನಸುಳ್ಳವರಾಗಿರುವುದು 
ಲೌಕಿಕ ಜ್ಞ್ಠಾನವಂತರಾಗಿರುವುದು 
ದೇವರಮಾರ್ಗದರ್ಶನ- 
=ಪಡೆದುಕೊಳ್ಳವುದು 

ಪವಿತ್ರಾತ್ಮದಲ್ಲಿ ದೀಕ್ಷಾಸ್ನಾನ 

ಪ್ರತಿ ಉದ್ದೇಶಕ್ಕೂ ಒಂದು ಸಮಯವಿದೆ 
ಶ್‌! ಹರೆಟೆ ಬೇಡ 

ದೇವರ ವಿಮೋಚನ ಹೃದಯ 
ಪವಿತ್ರಾತ್ಮನ ವರಗಳು 

ಕೆಲಸದ ಸ್ಥಳದಲ್ಲಿನ A odo 
ಮನಸ್ಸಿನ ಬಿಜಯ 


ಉಚಿತ ಇ- ಪುಸ್ತಕಗಳು ನಮ್ಮ ಚರ್ಚ್‌ ವೆಬ್‌ ಸೈಟ್‌apwo.org/publications ನಿಂದ ನಮ್ಮ ಎಲ್ಲಾ 
DASNY ಪಿ.ಡಿ.ಎಫ್‌ ಅನುವಾದನ್ನು ಉಚಿತವಾಗಿ ಸಂಗ್ರಹಿಸಲು ದೊರೆಯುತವೆ ಇತರೆ ಪ್ರಾದೇಶಿಕ 
ಬಾಷೆಗಳಲ್ಲೂ ಸಹ ಈ ಪುಸ್ತಕಗಳು ದೊರೆಯುತ್ತದೆ. ಇಂತಹ ಉಚಿತ ಪುಸ್ತಕಗಳಿಗಾಗಿ ಇ -ಮೇಲ್‌ 
bookrequests@apcwo.org ಅಥವಾ ಅಂಚ್‌ಯ ಮೂಲಕವಾಗಿ ನಮ್ಮನ್ನುಸಂಪರ್ಕಿಸಹುದಾಗಿದೆ. 


ಉಚಿತ ಆಡಿಯೋ,ವಿಡಿಯೋ ಸಂದೇಶಗಳು ಪ್ರಸಂಗ ಟಿಷ್ಟಣಿಗಳಿಗಾಗಿ ನಮ್ಮವೆಬ್‌ ಸೈಟನ್ನು 
ಸಂಪರ್ಕಿಸಿ (apcwo.org/sermons)eD3d, ಇತರೆ ಅನೇಕ ಅಧ್ಯಯನ ಸಂಗ್ರಹ ಬಳಸಬಹುದು. 


ಆಲ್‌ ಪೀಷಲ್ಸ್‌ ಸಬೆಯ ಒಗ್ಗೆ 


ನಮ್ಮ ಬೆಂಗಳೂರು ನಗರದಲ್ಲಿ ಉಪ್ಪು ಮತ್ತು ಬೆಳಕು ಆಗಿರಬೇಕೆಂದು ಮತ್ತು ಭಾರತ, ಪ್ರಪಂಚದ 
ಎಲ್ಲಾ ರಾಷ್ಟ್ರಗಳಿಗೂ ಧ್ವನಿ ಆಗಿರಬೇಕೆಂದು ಆಲ್‌ ಪೀಪಲ್ಸ್‌ ಸಭೆಯ ದರ್ಶನವಾಗಿದೆ. 


ನಾವು, ಆತನ ಪವಿತ್ರಾತ್ಮ್ತನ ಪ್ರಮಾಣಿಕರಣ ಮತ್ತು ರಾಜಿ ಹೊಂದದ, ಅಬಿಷೇಕಹೊಂದಿದ 
ದೇವರ ವಾಕ್ಯವನ್ನು ಪರಿಪೂರ್ಣವಾಗಿ ಪ್ರಸ್ತುತ ಪಡಿಸುವ ಬದ್ದತೆ ಹೊಂದಿದ್ದೇವೆ. ನಾವು 
ಒಳ್ಳೆಯ ಸಂಗೀತ, ಸೃಜನಾತ್ಮಕ BAIS, ಪ್ರತಿಭಾವಂತ ಸಮರ್ಥನೆಗಳು, ಸಮಕಾಲೀನ ಸೇವಾ 
ತಂತ್ರಗಳು, ಇತ್ತೀಚಿನ ತಂತ್ರಜ್ಞಾನ ಮುಂತಾದವುಗಳು, ದೈವದತ್ತ ವಿಧಾನ ಹೊಂದಿದ ದೇವರ 
ವಾಕ್ಯವನ್ನು ಪವಿತ್ರಾತ್ಮನ ಸೂಚಕ ಕಾರ್ಯ, ಅಧ್ಭುತಕಾರ್ಯ, ಮಹಾತಾರ್ಯ ಮತ್ತು 
ಪವಿತ್ರಾತ್ಸ್ತನ BOGE), ಸಾರುವುದನ್ನು ಬದಲಿಸಲು ಸಾಧ್ಯವಿಲ್ಲವೆಂದು ನಂಬುತ್ತೇವೆ (1 
ಕೊರಿಂಥದವರಿಗೆ 24-5; ಇಬ್ರಿಯರಿಗೆ 2:3-4). ಯೇಸು ನಮ್ಮ ಉದ್ದೇಶ, ದೇವರ ವಾಕ್ಯ ನಮ್ಮ 
ವಿಷಯ, ಪವಿತ್ರಾತ್ಮ್ತನ ಬಲ ನಮ್ಮ ಕ್ರಮ, ಜನರು ನಮ್ಮ ಅನುರಾಗ, ಕ್ರಿಸ್ತನ ಮಾದರಿಯ 
ಫ್ರೌಢತೆಯು ನಮ್ಮ ಗುರಿಯಾಗಿದೆ. 


ಆಲ್‌ ಪೀಪಲ್ಸ್‌ ಸಭೆಯು ಭಾರತದಲ್ಲಿ ಅನೇಕ ಸಭೆಗಳನ್ನು ಹೊಂದಿದೆ ಮತ್ತು ಹೊಸ 
ಸಭೆಗಳು ನಿಯತಕಾಲಿಕವಾಗಿ ಸ್ಮಾಪಿಸಲ್ಪಡುತ್ತಿವೆ. ಪ್ರಸಕವಾದ ಪಟ್ಟೆಯನ್ನು ಪಡೆಯಲು 
ಮತ್ತು ಆಲ್‌ ಪೀಪಲ್ಸ್‌ ಸಭೆಯ ಸ್ಥಳಗಳ ಬಗ್ಗೆ ಮಹಿತಿಗಳನ್ನು ಪಡೆದುಕೊಳ್ಳಲು, ನಮ್ಮ ವೆಬ್‌ 
ಸೈಟ್‌ ನ್ನು ಸಂಪರ್ಕಿರಿ. www.apcwo.org/locations es@Bae Contact@apcwo.org NM ಇ%- 
ಮೇಲ್‌ ಕಳುಹಿಸಿರಿ. 








ನಿಮ್ಮನ್ನು ಪ್ರೀತಿಸುವ ದೇವರನ್ನು ನೀವು ತಿಳಿದಿದ್ದೀರೋ? 


ಸುಮಾರು ಎರಡು ಸಾವಿರ ವರ್ಷಗಳ ಹಿಂದೆ, ದೇವರು ಮನುಷ್ಯನಾಗಿ ಭೂಲೋಕಕ್ಕೆ ಬಂದನು. ಆತನ 
ಹೆಸರು ಯೇಸು. 


ಆತನು ಪಾಪರಹಿತ ಜೀವನ ನಡೆಸಿದನು. ಯೇಸುವು ಶರೀರಧಾರಿಯಾದ ದೇವರಾಗಿದ್ದದರಿಂದ ಆತನು 
ಹೇಳಿದ್ದರಲ್ಲಿ, ಮಾಡಿದ್ದರಲ್ಲಿ ದೇವರನ್ನು ನಮಗೆ ಪ್ರಚುರಪಡಿಸಿದ್ದಾನೆ. ಆತನು ಆಡಿದ ಮಾತುಗಳು ಸ್ವತಃ 
ದೇವರ ಮಾತುಗಳೇ ಆಗಿದ್ದವು. ಆತನು ಮಾಡಿದ ಎಲ್ಲಾ ಕಾರ್ಯಗಳು ದೇವರ ಕಾರ್ಯಗಳೇ - ಯೇಸು 
ಭೂಲೋಕದಲ್ಲಿ ಅನೇಕ ಅದ್ಭುತ ಕಾರ್ಯಗಳನ್ನು ಮಾಡಿದನು. ರೋಗಗಳಲ್ಲಿ ನರಳುತ್ತಿದ್ದವರನ್ನು ಆತನು 
ಗುಣಪಡಿಸಿದನು. ಕುರುಡರಿಗೆ ಕಣ್ಣುಕೊಟ್ಟನು. ಕಿವುಡರನ್ನು ಮುಟ್ಟಿ ಕಿವಿಕೇಳುವಂತೆ ಮಾಡಿದನು. 
ಶುಂಟಿರನ್ನು ನಡೆದಾಡುವಂತೆ ಮಾಡಿದನು. ಎಲ್ಲಾ ಬಗೆಯ ರೋಗಗಳನ್ನು ವಾಸಿಮಾಡಿದನು. ಹಸಿದ ಜನರಿಗೆ 
ಐದುರೊಟ್ಟೆ, ಎರಡು ಮೀನುಗಳಿಂದ ಉಣ್ಣಲು ಬಡಿಸಿದನು. ಸಮುದ್ರದ ಮೇಲೆ ನಡೆದನು, ಸಮುದ್ರದ 
ಬಿರುಗಾಳಿಯನ್ನು ಶಾಂತಗೊಳಿಸಿದನು, ಇನ್ನು ಅನೇಕ ಮಹತ್ಕಾರ್ಯಗಳನ್ನು ಮಾಡಿದನು. 


ಈ ಎಲ್ಲಾ ಕಾರ್ಯಗಳು,ದೇವರು, ಒಳ್ಳೆಯ ದೇವರಾಗಿದ್ದಾನೆ , ಆತನು ಜನರೆಲ್ಲರೂ, 
ಆರೋಗ್ಯದಿಂದಲೂ, ಸಂತೋಷದಿಂದಲೂ ಕ್ಲೇಮದಿಂದಲೂ ಇರಬೇಕೆಂದು ಬಯಸುತ್ತಾನೆ. ದೇವರು, 
ಜನರ ಎಲ್ಲಾ ಕೊರತೆಗಳನ್ನು ಪೂರೈಸುತ್ತಾನೆ ಮತ್ತು ನೀಗಿಸುತ್ತಾನೆ ಎ೦ದು ನಮಗೆ ಪ್ರಕಟಿಸುತ್ತವೆ. 


ಆದುದರಿಂದ ದೇವರು ಯಾಕೆ ಮನುಷ್ಯನಾಗಿ ಈ ಲೋಕಕ್ಕೆ ಬರಲು ತೀರ್ಮಾನಿಸಿದನು? ಯೇಸುವು 
ಯಾಕೆ ಬಂದನು? 


ನಾವೆಲ್ಲರೂ ಪಾಪ ಮಾಡಿದ್ದೇವೆ. ದೇವರ ದೃಷ್ಟಿಯಲ್ಲಿ ಅಂಗೀಕಾರವಾಗದ ಅನೇಕ ಕಾರ್ಯಗಳನ್ನು 
ಮಾಡಿದ್ದೇವೆ. ಪಾಪವು ಅದರ ಕಾರ್ಯಫಲವನ್ನು ಹೊಂದಿದೆ. ಪಾಪವು ದೇವರಿಗೂ, ನಮಗೂ ನಡುವೆಯಿರುವ 
ಕದಲಿಸಲಾಗದ ಅಡ್ಡ ಗೋಡೆಯಾಗಿದೆ. ಪಾಪವು ನಮ್ಮನ್ನು ದೇವರಿಂದ ಬೇರ್ಪಡಿಸುತ್ತದೆ. ನಮ್ಮನ್ನು ಸೃಷ್ಟಿಸಿದ 
ದೇವರನ್ನು ತಿಳಿಯಲು ಮತ್ತು ಅರ್ಥಭರಿತ ಸಂಬಂಧವನ್ನು ಆತನೊಂದಿಗೆ ಹೊಂದಿಕೂಳ್ಸವುದನ್ನು ಪಾಪವು 
ತಡೆದು ಹಿಡಿಯುತ್ತದೆ. ಆದುದರಿಂದ ನಮ್ಮಲ್ಲಿ ಅನೇಕರು ನಿರರ್ಥಕವಾದ ಬೇರೆ ವಿಷಯಗಳಿಂದ ಈ 
ಶೂನ್ಯವನ್ನು ತುಂಬಿಸಲು ಪ್ರಯತ್ನಿಸುತ್ತೇವೆ. 


ನಮ್ಮ ಪಾಪದ ಮತೊಂದು ಫಲಖಬೇನೆಂದರೆ ನಮ್ಮನ್ನು ದೇವರಿಂದ ನಿತ್ಯಕ್ಕೂ ಬೇರ್ಪಡಿಸುತ್ತದೆ. 
ದೇವರ ನ್ಯಾಯಸ್ಥಾನದಲ್ಲಿ ಪಾಪದ 3, ಮರಣವಾಗಿದೆ. ಮರಣವು ನಮ್ಮನ್ನು ನರಕದಲ್ಲಿ ದೇವರಿಂದ 
ಶಾಶ್ವತವಾಗಿ ಅಗಲಿಕೆಗೊಳಿಸುತ್ತದೆ. ಅಥವಾ ದೂರಸರಿಯುವಂತೆ ಮಾಡುತ್ತದೆ. 


ಆದರೆ ನಮಗಿರುವ ಶುಭ ಸಮಾಚಾರವೇನೆಂದರೆ ನಾವು ಪಾಪಗಳಿಂದ ಸ್ಥತಂತ್ರರಾಗಬಹುದು ಮತ್ತು 
ದೇವರೊಂದಿಗೆ ನವೀಕೃತಗೊಳ್ಳಬಹುದು. ಸತ್ಯವೇದವು “ಪಾಪವು ಕೊಡುವ ಸಂಬಳ ಮರಣ, ದೇವರ 
ಉಚಿತಾರ್ಥವರವು ನಮ್ಮ ಕರ್ತನಾದ BA, ಯೇಸುವಿನಲ್ಲಿರುವ ನಿತ್ಯ ಜೀವ” ಎಂದು ಹೇಳುತ್ತದೆ 
(ರೋಮಪುರ 6:23). ಯೇಸು ಪ್ರಪಂಚದ ಪಾಪಗಳಿಗೆ, ಶಿಲುಬೆಯ ಮೇಲೆ ಪ್ರಾಣಕೊಡುವ ಮೂಲಕ ಪಾಪದ 
ವಶದಿಂದ ಎಲ್ಲರನ್ನು ಬಿಡುಗಡೆಮಾಡಿದ್ದಾನೆ. ಮೂರನೇ ದಿನದಲ್ಲಿ ಎದ್ದು ಬಂದಿದ್ದಾನೆ. ಜೀವಿಸುವವನಾಗಿ 
ಅನೇಕರಿಗೆ ಕಾಣಿಸಿಕೊಂಡನು. ಮತ್ತು ಪರಲೋಕಕ್ಕೆ ಏರಿ ಹೋದನು. 


ದೇವರು, ಕರುಣೆ,ಪ್ರೀತಿಯುಳ್ಳ ದೇವರು. ಯಾವನಾದರೂ ನರಕದಲ್ಲಿರಬೇಕೆಂದು ಆತನು ಬಯಸುವ 
ದೇವರಲ್ಲ ಆತನು, ಇಡೀ ಮನುಷ್ಯ ಕುಲವು ಪಾಪದ ಬಂಧನದಿಂದ ಸ್ವತಂತ್ರಗೊಳ್ಳಲು, ಪಾಪದ ಶಾಶ್ವತ 
ದೋಷ ಫಲಗಳಿಂದ ಬಿಡುಗಡೆ ಹೊಂದುವಂತೆ, ಮಾರ್ಗ ಮಾಡಿಕೊಡಲು ಬಂದನು. ಆತನು ಪಾಪಿಗಳನ್ನು 
BEAD ಬಂದನು. ನನ್ನಂತೆಯೇ, ನಿಮ್ಮಂತೆಯೇ, ಜನರನ್ನು ಪಾಪದಿಂದ ನಿತ್ಯತ್ವದ ಮರಣದಿಂದ ಬಿಡುಗಡೆ 
ಮಾಡಲು ಬಂದನು. 


ಈ ಉಚಿತವಾದ ಪಾಪಗಳ ಕ್ಷಮಾಪಣೆಯನ್ನು ಪಡೆಯಬೇಕಾದರೆ ನಾವು ಒಂದೇ ಒಂದು 
ವಿಷಯವನ್ನು ಮಾಡಬೇಕೆಂದು ಸತ್ಯವೇದ ಹೇಳುತ್ತದೆ. ನೀನು ಯೇಸು BAN ಶಿಲುಬೆಯ ಮೇಲೆ 
ಮಾಡಿದ್ದೆಲ್ಲವನ್ನು ಅಂಗೀಕರಿಸಿಕೊಳ್ಳಬೇಕು. ಮತ್ತು ಸಂಪೂರ್ಣ, ಯಥಾರ್ಥ ಹೃದಯದಿಂದ ಯೇಸುವನ್ನು 
ನಂಬಬೇಕು. 


“ಆತನಲ್ಲಿ ನಂಬಿಕೆಯಿಡುವ ಪ್ರತಿಯೊಬ್ಬನು ಆತನ ಹೆಸರಿನ ಮೂಲಕವಾಗಿ ಪಾಪ ಪರಿಹಾರವನ್ನು 
ಹೊಂದುವನು” (ಅಪೊಸ್ತಲರ ಕೃತ್ಯ 10:43). 


“ನೀನು ಯೆಸುವನ್ನೇ ಕರ್ತನೆಂದು ಬಾಯಿಂದ ಅರಿಕೆಮಾಡಿಕೊಂಡು ದೇವರು ಆತನನ್ನು 
ಸತ್ತವರೊಳಗೆ ಎಬಿಸಿದನೆಂದು ಹೃದಯದಿಂದ ನಂಬಿದರೆ ನಿನಗೆ ರಕ್ಷಣೆಯಾಗುವುದು ಎಂಬುದೇ" 
(ರೋಮಾಪುರದವರಿಗೆ 10:9). 


ನೀವು ಸಹ ಯೇಸು ಕಿಸನನ್ನು ನಂಬಿದರೆ ನಿಮ್ಮ ಪಾಪಗಳಿಗೆ ಕ್ಷಮಾಪಣೆಯನ್ನು ಮತ್ತು 
ಪರಿಹಾರಗಳನ್ನು ಹೊಂದಿಕೊಳ್ಳಬಹುದು. 


ಯೇಸುವಿನ ಮೇಲೆ ನಂಬಿಕೆಯಿಡಲು, ಮತ್ತು ಆತನು ನಿಮಗೋಸ್ಕರ ಶಿಲುಬೆಯ ಮೇಲೆ ಮಾಡಿದ 
ಕಾರ್ಯಗಳಲ್ಲಿ ನಂಬಿಕೆಯಿಟ್ಟು ತೀರ್ಮಾನ ತೆಗೆದುಕೊಳ್ಳಲು ಈ ಮುಂದಿನ ಪ್ರಾರ್ಥನೆಯು ಸಹಾಯ 
ಮಾಡುವುದು. ಯೇಸು ಕ್ರಿಸ್ತನು ನಿಮಗಾಗಿ ಏನು ಮಾಡಿದನೆಂದೂ ಮತ್ತು ನಿಮ್ಮ ಪಾಪಗಳ ಕ್ಷಮಾಪಣೆ ಮತ್ತು 
ಶುದ್ದೀಕರಣವನ್ನು ಹೊಂದಿಕೊಳ್ಳವಂತೆಯೂ ಮತ್ತು Vad, ಅಂಗೀಕಾರವನ್ನು ತೋರಿಸುವಂತೆಯೂ 
ಸಹಾಯ ಮಾಡುತ್ತದೆ. ಈ ಪ್ರಾರ್ಥನೆ ಬರೀ ಮಾರ್ಗದರ್ಶಿಯಾಗಿದೆ. ನಿಮ್ಮ ಸ್ವಂತ ಮಾತುಗಳಲ್ಲಿ 
ಪ್ರಾರ್ಥಿಸಬಹುದು. 


ಪ್ರಿಯ ಕರ್ತನಾದ ಯೇಸುವ, ಇಂದು ನೀನು ನನಗಾಗಿ ಶಿಲುಬೆ ಮೇಲೆ ಮಾಡಿದ್ದನ್ನು ಅರ್ಥಮಾಡಿಕೊಂಡಿದ್ದೇನೆ. 
ನೀನು ನನಗಾಗಿ ಪ್ರಾಣ ಕೊಟ್ಟೆ. ನನಗಾಗಿ ನಿನ್ನ ಪವಿತ್ರವಾದ ರಕ್ತ ಸುರಿಸುವ ಮೂಲಕ ನನ್ನ ಪಾಪಗಳ 
ಪ್ರಾಯಶ್ನ್ಚಿತ್ತ ಮಾಡಿದಿ, ಇದರಿಂದ ನಾನು ಕ್ಷಮಿಸಲ್ಪಟ್ಟೆನು. ಯಾರು ಯಾರು ಆತನ ಮೇಲೆ ನಂಬಿಕೆಯಿಟ್ಟರೊ, 
ಅವರು ಪಾಪಗಳ ಕ್ಷಮಾಪಣೆ ಹೊಂದಿದರು ಎಂದು ಸತ್ಯವೇದವು ನನಗೆ ತಿಳಿಸುತ್ತದೆ. 


ಈ ದಿನ ನಾನು ನಿನ್ನನ್ನು ನಂಬುತ್ತೇನೆ. ನೀನು ನನಗಾಗಿ ಸಾಯುವುದರ ಮೂಲಕವೂ, ಮೂರನೇ ದಿನದಲ್ಲಿ 
ಜೀವಿತನಾಗಿ ಎದ್ದು ಬಂದದ್ದರ ಮೂಲಕವೂ ನೀನು ಮಾಡಿದ್ದನ್ನು ಅಂಗೀಕರಿಸಿ ಕೊಳ್ಳುತ್ತೇನೆ. 


ನನ್ನ ಒಳ್ಳೆಯ ಕೆಲಸಗಳಿಂದಲೂ, ಬೇರೊಬ್ಬನಿಂದಲೂ ನನ್ನನ್ನು ರಕ್ತಿಸಿಕೊಳ್ಳಲು ಆಗುವುದಿಲ್ಲ. ನಾನು ನನ್ನ 
ಪಾಪಗಳ ಕ್ಷಮಾಪಣೆ ಸಂಪಾದಿಸಲು ಸಾಧ್ಯವಿಲ್ಲ. 


ಈ ದಿನ ನಾನು ನನ್ನ ಹೃದಯದಿಂದ ನಂಬಿ ನನ್ನ ಬಾಯಿಂದ “ನೀನು ನನಗಾಗಿ ಸತ್ತೇ ನನ್ನ ಪಾಪಗಳ 
ಪ್ರಾಯಶ್ಚಿತ್ತ ಮಾಡಿದ್ದಿ. ಮರಣದಿಂದ ಜೀವಿತನಾಗಿ ಎದ್ದು ಬಂದಿದ್ದಿ DOW ನಿನ್ನಲ್ಲಿ ಇಟ್ಟಿ ನಂಬಿಕೆಯಿಂದ, 
ನನ್ನ ಪಾಪಗಳ ಕ್ಷಮಾಪಣೆ, ಶುದ್ದೀಕರಣ ಪಡೆದುಕೊಂಡೆ" ಎಂದು ಹೇಳುತ್ತೇನೆ. 


ಯೇಸುವೇ ನಿನಗೆ ವಂದನೆಗಳು. ನಿನ್ನನ್ನು ಪ್ರೀತಿಸಲು ಸಹಾಯ ಮಾಡು. ನಿನ್ನನ್ನು ಇನ್ನೂ ತಿಳಿಯಲು ಮತ್ತು 
ನಿನಗೆ ನಂಬಿಗಸನಾಗಿರಲು ಸಹಾಯ ಮಾಡು. ಆಮೆನ್‌ 





ಆಲ್‌ ಪೀಪಲ್ಸ್‌ ಚರ್ಚ್‌ 


Bible College ಸತ್ಯವೇದ ಶಾಲೆ ಮತ್ತು ಸೇವಾ ತರಬೇತಿ ಕೇಂದ್ರ 


ಆಲ್‌ ಪೀಪಲ್ಸ್‌ ಸಭೆಯ ಸತ್ಯವೇದ ಶಾಲೆ ಮತ್ತು ಸೇವಾ ತರಬೇತಿ ಕೇಂದ್ರವು (APC-BC) ಭಾರತದ 
ಬೆಂಗಳೂರಿನಲ್ಲಿದೆ. ದೇವರ ವಾಕ್ಯದ ಬೌದ್ದಿಕವಾದ ಉತ್ತೇಜಿಸುವಿಕೆಯ ಅಧ್ಯಯನ ಮತ್ತು ಸಿದ್ಧಾಂತಗಳ 
ಉತ್ತಮವಾದ ದೈವಿಕ ಸಿದ್ಧಾಂತಗಳೊಡನೆ ಪವಿತ್ರಾತ್ಮ್ತನ ಅತ್ಯದ್ಭುತಕರವಾದ ಬಲದಲ್ಲಿ ಸೇವೆ ಮಾಡಲೂ 
ಸಜ್ಮುಗೊಳಿಸುವುದು ಮತ್ತು ಆತ್ಮಬಿಂದ ತುಂಬಿದ ಅಭಿಷೇಕ ಹೊಂದಿದ್ದ ತರಬೇತಿಯನ್ನು 
ಪಡೆದುಕೊಳ್ಳುವುದನ್ನು ಒದಗಿಸುತ್ತೇವೆ. ಒಬ್ಬ ಮ್ಯಕ್ತಿಯನ್ನು ದೈವಿಕ ಗುಣನಡತೆಗೆ ಒತ್ತು ನೀಡುವಂತಹ 
ಸೇವೆಗಾಗಿ, ದೇವರ ವಾಕ್ಯದಲ್ಲಿ ಆಳವಾಗಿ ಬೇರೂರುವುದಕ್ಕಾಗಿ, ಮತ್ತು ಕರ್ತನೊಂದಿಗಿನ ವನಿಕಟಿವಾದ 
ಸಂಬಂಧದಲ್ಲಿ ಹೊರ ಹರಿಯುವಂತಹ ಅದ್ಭುತಗಳು, ಸೂಚಕ ಕಾರ್ಯಗಳು ಮತ್ತು ಮಹತ್ಕಾರ್ಯಗಳನ್ನು 
ಬಲಯುತವಾಗಿ ಪ್ರದರ್ಶಿಸಲು ಅವರನ್ನು ಅಭಿವೃದ್ಧಿಪಡಿವುದನ್ನು ನಾವು ನಂಬುತ್ತೇವೆ. 


ಏ.ಪಿ.ಸಿ-ಬಿ.ಸಿ. ಯಲ್ಲಿ ಉತ್ತಮವಾದ ಬೋಧನೆಗಳ ಜೊತೆಗೆ ದೇವರ ಪ್ರೀತಿಯನ್ನು ಪ್ರದರ್ಶಿಸುವುದು, ಅಭಿಷೇಕ 
ಮತ್ತು ಪವಿತ್ರಾತ್ಮನ ಪ್ರಸನ್ನತೆ ಮತ್ತು ದೇವರ ವಾಕ್ಯದ ಅತ್ಯದ್ಭುತಕರ ಕಾರ್ಯಗಳಿಗೆ ನಾವು ಒತ್ತು ಕೊಡುತ್ತೇವೆ. 
ಅನೇಕ ಯುವ ಪುರುಷ ಮತ್ತು ಸ್ಪೀಯರು ತರಬೇತಿ ಹೊಂದಿದ್ದಾರೆ ಮತ್ತು ಅವರ ಜೀವಿತಗಳ ಮೆಲೆ ದೇವರ 
ಕರೆಯನ್ನು ನೆರವೇರಿಸಲು ಕಳುಹಿಲ್ಬಟ್ಟೆದ್ದಾರೆ. 


ನಾವು ಮೂರು ಕಾರ್ಯಕ್ರಮಗಳು ನೀಡುತ್ತೇವೆ. 

ಒಂದು ವರ್ಷದ ಸರ್ಟಿಫಿಕೇಟ್‌ ಇನ್‌ ಧಿಯಾಲಜಿ ಮತ್ತು ಕ್ರಿಶ್ಚಿಯನ್‌ ಮಿನಿಷ್ಠಿ, (C.Th.) 
ಎರಡು ವರ್ಷದ ಡಿಪ್ಲೋಮ ಇನ್‌ ಥಿಯಾಲಜಿ ಮತ್ತು ಕ್ರಿಶ್ಚಿಯನ್‌ ಮಿನಿಷ್ಠಿ (D.Th.) 
ಮೂರು ವರ್ಷದ ಬ್ಯಾಚುಲರ್‌ ಇನ್‌ ಥಿಯಾಲಜಿ ಮತ್ತು ಕ್ರಿಶ್ಲಿಯನ್‌ ಮಿನಿಷ್ಟಿ (B.Th.) 


ತರಗತಿಗಳು ವಾರದ ಪ್ರತಿದಿನ ಸೋಮವಾರದಿಂದ ಶುಕ್ರವಾರ ಬೆಳಿಗ್ಗೆ 9 ರಿಂದ ಮದ್ಯಾಹ್ನ 1 ರವರೆಗೆ 
ಜರುಗುತ್ತದೆ. ದಿನದ ವಿದ್ಯಾರ್ಥಿಗಳು, ಕೆಲಸ ಮಾಡುವ ವೃತ್ತಿಪರರು ಮತ್ತು ಮನೆಯಲ್ಲಿ ಇರುವವರು ಇಂತಹ 
ತರಗತಿಗಳಿಗೆ ಹಾಜರಾಗಬಹುದು ಮತ್ತು ಮಧ್ಯಾಹ್ನ 1 ರ ನಂತರ ಅವರ ಕೆಲಸಗಳನ್ನು 
ಮುಂದುವರೆಸಬಹುದು. 


ವಸತಿನಿಲಯ ಇಚ್ಛ್ಚಿಸುವ೦ತಹ ವಿದ್ಯಾರ್ಥಿ / ವಿದ್ಯಾರ್ಥಿನಿಯರುಗಳಿಗೆ ಪ್ರತ್ಯೇಕ ವಸತಿ ವ್ಯವಸ್ಥೆ ದೊರೆಯುತ್ತದೆ. 
ವಿದ್ಯಾರ್ಥಿಗಳು ಸೇವಾಕಾರ್ಯಗಳು ವಿಶೇಷ ಸಮಾವೇಶಗಳು ಮಧ್ಯಾಹ್ನದ ಅವಧಿಗಳಲ್ಲಿ ಪ್ರಾರ್ಥನೆ ಮತ್ತು 
ಆರಾಧನೆ ಸಮಯದಲ್ಲಿ ಪ್ರತಿವಾರದ ದಿನ ಮದ್ಯಾಹ್ನ 2 ರಿಂದ 5 ರವರೆಗೆ ಭಾಗವಹಿಸಬೇಕು. ಮಧ್ಯಾಹ್ನದ 
ತರಗತಿಗಳು ದಿನದ ತರಗತಿಗಳಿಗೆ (ವಸತಿ ಬಯಸದ) 23,5 ವಿಷಯವಾಗಿದೆ. ಎಲ್ಲಾ ವಿದ್ಯಾರ್ಥಿಗಳು 
ವಾರಾಂತ್ಯದ ದಿನದಲ್ಲಿ ಒಂದು ಅಥವಾ ಅನೇಕ ಸ್ನಳೀಯ ಸಭೆಗಳಲ್ಲಿ ಸೇವೆ ಮಾಡಲು 
ಪ್ರೋತ್ಸಾಹಿಸಲಾಗುತದೆ. 


ಸತ್ಯವೇದ ಶಾಲೆ, ಕೊಡಲ್ಬಟ್ಟಂತಹ ವಿವಿಧ ಕಾರ್ಯಕ್ರಮಗಳು, ಕಲಿಕಾ ವಿಷಯಾಂಶಗಳು ಮತ್ತು ಅರ್ಜಿಯನ್ನು 
ಡೌನ್‌ ಲೋಡ್‌ ಮಾಡಲು apcwo.org/biblecollege ಅನ್ನು ಸಂಪರ್ಕಿಸಿರಿ. 


APC-BC is accredited by the Nations 
Association for Thelogical 
Accreditaion (NATA) 





ನಾವು ಜೀವಿಸುವ೦ತಹ ಜೀವಿತವು ಮುಂದಿನ ಸಂತತಿಗೆ ನಾವು ರವಾನಿಸುವ 
ಸಂದೇಶವಾಗಿದೆ. ಪ್ರಸ್ತುತ ಸಂತತಿಯು, ಮುಂದಿನ ಸಂತತಿಯು ಮುಂದುವರೆದು 
ಪ್ರಾಚೀನ ಹೆಗುರುತುಗಳೊಳಗೆ ಕಟ್ಟಿಲ್ಪಡುತ್ತಿದೆಯಾ ಎಂಬುದನ್ನು 
ಖಚಿತಪಡಿಸಿಕೊಳ್ಳಬೇಕು. ನಮ್ಮ ನಂತರದಲ್ಲಿ ನಮ್ಮ ಸ್ವಂತ ಬಗೆಯದನ್ನೇ 
ಪುನರುತ್ಸಾದಿಸುತ್ತೇವೆ-ನಾವು ಏನಾಗಿದ್ದೆಪವೊ ಅದನ್ನೇ ಪುನರುತ್ಪಾದೆಸುತ್ತೇವೆ ಎಂಬುದಾಗಿ 
ಆದಿಕಾಂಡದ ಕಾನೂನು ವ್ಯಾಖ್ಯಾನಿಸುತ್ತದೆ. 


ಪ್ರಸ್ತುತ ಪ್ರಪಂಚದಿಂದ ಸಂಪರ್ಕ ಕಡಿತಗೊಂಡಂತೆ ಕಂಡು ಬರದೇ ಮತ್ತು ನಾವು ಹಿಂದೆ 
ಉಳಿದು ಕೊಳ್ಳದೇ ಗಾಳಿಯು ಬೀಸುತ್ತಿರುವ ಕಡೆಗೆ ನಮ್ಮ ಹಡಗುಗಳನ್ನು 
ಹೊಂದಿಸಿಕೊಂಡು ಮತ್ತು ಅಳವಡಿಸಿಕೊಂಡು ಹೋಗುವಂತಹ ಕೆಲವು ಗಾಳಿಗಳು 
ಬೀಸುತ್ತಿವೆ. 


ಮತ್ತು ಆಮೇಲೆ, ದೈವಿಕ ಸಂಪ್ರದಾಯಗಳನ್ನು ಕಳೆದು ಕೊಳ್ಳುವ ಮತ್ತು ಪವಿತ್ರ 
ಮೇರೆಗಳನ್ನು ದಾಟುವಂತೆ ಮಾಡುವ ದಿಕ್ಕಿನೆಡೆಗೆ ಬೀಸುತ್ತಿರುವ ಗಾಳಿಗಳಿವೆ. ಇಂತ 
ಬದಲಾವಣೆಯ ಗಾಳಿಗಳ ಮೂಲಕ ಹಡಗು ಓಡಿಸುವುದನ್ನು ಬಿರುಗಾಳಿಗಳ ಮೂಲಕ 
ನಮ್ಮನ್ನು ಲಂಗರು ಹಾಕುವ ಪ್ರಾಚೀನ ಹೆಗ್ಗುರುತುಗಳನ್ನು ಉಪಯೋಗಿಸುವುದನ್ನು 
ನಾವು ಕಲಿಯಬೇಕು. 


ಸತ್ಯವೇದದೊಡನೆ ನೆಲೆಸಿರಿ. ಸತ್ಯವೇದವು ನಮ್ಮ ಪ್ರಾಚೀನ ಹೆಗ್ಗುರುತು! 


ಆಶಿಶ್‌ ರಾಯಚೂರು 





All Peoples Church & World Outreach 
# 319, 2nd Floor, 7th Main, HRBR Layout, 

2nd Block, Kalyan Nagar, Bangalore 560 043 
Karnataka, INDIA 


Phone: +91-80-25452617 
Email: contact@apcwo.org 
Website: apcwo.org 





